ಇಂದು ಬಗ್‌ ಬ್ಯಾಂಗ್‌ ಸಿದ್ದಾಂತವು 
ಆಧುನಿಕ ವಿಶ್ವವಿಜ್ಞಾನದಲ್ಲ 
(Cosmology) ಪ್ರಮುಖ 
ಸ್ಥಾನವನ್ನು ಪಡೆದಿದೆ. ಆದರೂ 

ಸಹ ಅರ್ಧ ಶತಮಾನದ ಹಿಂದೆ 
ತಮ್ಮ ವಾದವೇ ಸತ್ಯವೆಂದು 
ಘೋಷಿಸಲು ಸ್ರರ್ಧಿಸುತ್ತಿದ್ದ 

ಕೆಲವು ವಿಭನ್ನ ವಿಶ್ವದೃಷ್ಟಿಗಳಲ್ಲ 
ಇದೂ ಒಂದಾಗಿತ್ತಷ್ಟೆ. ಈ 
ಲೇಖನವು ಬಭೌತವಿಜ್ಞಾನದ ಗೌಣ 
ಅಂಶಗಳಂದ ಮೊದಲ್ಲೊಂಡು 
ಪ್ರಧಾನ ಅಂಶಗಳವರೆಗಿನ ಈಗಲೂ 
ಮುಂದುವರೆಯುತ್ತಿರುವ ಬಗ್‌ 
ಬ್ಯಾಂಗ್‌ ಮಾದರಿಯ ಅಪೂರ್ಣ 
ಪಯಣದ ಕೆಲವು ಮಾರ್ಗಶೋಧಕ 
ಘಟನೆಗಳ ಪ್ರಮುಖಾಂಶಗಳನ್ನು 
ವಿವರಿಸುತ್ತದೆ. 


"ಇದನ್ನು ಅರಿತಿರುವವರಾರು? ಸಿಜಕ್ಟೂ. 
ಘೋಷಿಸಲು ಸಮರ್ಥರಾರು? 


ಇದು ಎಂದು ಎಂದ ಮೊದಲ್ಸೊಂಡಿತೆಂದು? 
ಎಲ್ರಂದ್‌ ಯಾವಾಗ ಉಗಮಿಸಿದೆ ಈ ಸೃಷ್ಟಿ! 
ಪ್ರಾಯಶಃ ತಂತಾನೆ ಸ್ಫೃಷ್ಟಿಗೊಂಡಿತೋ 
ಅಥವಾ ಹಾಗಲ್ಲವಪೋ?" 

- ಖದ್ಧೇದ (10:2೨). ಕ್ರಿ. ಪೂ. 

೨ನೇ ಶತಮಾನ 


ಈ ಪದಗಳನ್ನು 2೦೦೦ ವರ್ಷಗಳಗೂ 
ಹಿ೦ದೆ ಬರೆಯಲಾಲಯುತು. ಆದರೂ ಇದು 
ಸಮಕಾಲೀನವಾಗಿದೆಯೆಲ್ಲಾ ಎಂದಸಿಸಿದರೆ 
ಅದಕ್ಕೆ ಕಾರಣ ಅದು ಪ್ರತಿಧ್ಧನಿಸುತ್ತಿರುವ 
ಮಾನವನ ವಿಶಿಷ್ಟ ಗುಣ: ನಮ್ಮ ಸುತ್ತಲೂ 
ಇರುವ ಪ್ರಪಂಚವನ್ನು ವೀಕ್ಷಿಸಿ. ಇದು 
ಹೇಗೆ ಅಸ್ತಿತ್ವಕ್ಕೆ ಬಂತು ಎಂದು 
ಆಲೋಚಿಸುವ ಮಾನವ ಜಾತಿಯ 

ಅತಿ ವಿಕಸಿತ ಸಾಮರ್ಥ್ಯವೇ ಆ ವಿಶಿಷ್ಟ 
ಗುಣ. ಅದೆಷ್ಟು ಬಾರಿ ನೀವು ಇದೇ 
ಪ್ರಶ್ನೆಯನ್ನು ಕೇಆರುವಿರಿ? 


ಎಲ್ಲ ವಸ್ತುಗಳಗೂ ಒಂದು ಆದಿಯುದೆ 
ಎಂದು ನಾವು ಭಾವಿಸುತ್ತೇವೆ. ಹಾಗಾದರೆ 
ಈ ಭಾವನೆ ಅತ್ಯ೦ತ ಸಂಕೀರ್ಣ 

ವಿಶ್ವದ ವಿಷಯದಲ್ಲಯೂ ನಿಜವೇ? 

ಅದು ನಿಜವಾದರೆ, ಆ ಹುಟ್ಟನ ಕ್ಷಣ 
ಯಾವುದು, ಅದನ್ನು ಪ್ರಜೋದಿಸಿದ್ದಾದರೂ 


96 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಏನು? ಅಲ್ಲದೆ, ಆ ಒಂದು ಆದಿಯು 
ಯಾವುದಾದರೊಂದು ರೀತಿಯಲ್ಲ ನಮ್ಮ 
ವಿಶ್ವಕ್ಸೂ ಒಂದು ಅಂತ್ಯವಿದೆಯೆಂದು 
ಸೂಚಿಸುತ್ತದೆಯೇ? 


ಮಾನವರು ತಮ್ಮ ಸುತ್ತಲೂ 

ಇರುವ ಪರಮಾಣುವಿನಿಂದ ಹಿಡಿದು 
ಬಹ್ಕಾಂಡದವರೆಗಿನ ಸಮಸ್ತ ವಸ್ತುಗಳ 
ಉಗಮದ ಬಧ್ದೆ ಸದಾ ವಿಚಾರ/ಮಂಥನ 
ಮಾಡಿದ್ದಾರೆ. ಕವಿಗಳು. ತತ್ವಜ್ಞಾನಿಗಳು, 
ಧರ್ಮಶಾಸ್ತ್ರಜ್ಞರು. ವಿಜ್ಞಾನಿಗಳು ಇವರೆಲ್ಲರೂ 
ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲ ಈ 
ಬಹ್ಕಾಂಡವನ್ನು ಬುಡಮಟ್ಟ ಶೋಧಿಸಲು 
ಪ್ರಯತ್ನಿಸಿದ್ದಾರೆ. ಆದರೆ ಇತ್ತೀಚಿಗಿನ 120 
ವರ್ಷಗಳಲ್ಲಷ್ಟೇ ವಿಜ್ಞಾನವು ಬಹುಕಾಲದ ಈ 
ಪ್ರಶ್ನೆಗಕಲ್ಪ ಕೆಲವನ್ನು ಉತ್ತರಿಸಲು ನಮ್ಮನ್ನು 
ಸಮರ್ಥರನ್ನಾಗಿಸಿದೆ. 


ವಿಶ್ವದ ಹುಟ್ಟು ಮತ್ತು ವಿಕಾಸಗಳನ್ನು 
ಕುರಿತ ವೈಜ್ಞಾನಿಕ ಅಧ್ಯಯನವೇ 
ವಿಶ್ವವಿಜ್ಞಾನ (ಕಾಸ್ಕಾಲಜ). ಇಪ್ಪತ್ತನೇ 
ಶತಮಾನದ ಪ್ರಾರಂಭಕ ವರ್ಷಗಳಂದ 
ಮೊದಲ್ಲೊಳ್ಳುತ್ತಾ ವೈಜ್ಞಾನಿಕ ವಿಶ್ವವಿಜ್ಞಾನದ 
ವೀಕ್ಷಣಾಂಶಗಳು ವಿಸೃತ ಗಮನ 
ಸೆಕೆಯಲು ಪ್ರಾರಂಭಸಿದವು., ಭೌತಿಕ 
ವಿಶ್ವವನ್ನು ವಾವು ಅರಿತಿದ್ದ ರೀತಿಯನ್ನೇ 
ಪರಿವರ್ತಿಸುವಂತಹ ವಿಸ್ನಯಕಾರಿ 


ಚಿತ್ರ 1. ಕ್ಯಾಅಘೋರ್ನಿಯಾದ ಮೌಂಟ್‌ ವಿಲ್ಲನ್‌ ವೀಕ್ಷಣಾಲಯ, ಯುಎಸ್‌ಎ, ಇಲ್ಲಿ ಎಡ್ಡಿನ್‌ ಹೆಬಲ್‌ 10೦ ಇಂಚು 


ಟೆಆಸ್ಲೋಪ್‌ನ ಮೂಲಕ ನೋಡುತ್ತಿರುವುದು. ಈ ಟಿಅಸ್ಫೋಪನ್ನು ಬಳಸಿಯೇ ಹಬಲ್‌ ವಿಶ್ವವಿಜ್ಞಾನದ ಕ್ಷೇತ್ರದಲ್ಲ 


ಹಲವು ಪ್ರಮುಖ ಆವಿಷ್ಠಾರಗಳನ್ನು ಮಾಡಿದನು. 


ಅನ್ಟೇಷ ಷಣೆಗಳ ಸಣ್ಣ ಸರಣಿಯನ್ನು 
ಎಡ್ತಿನ್‌ ಹಬಲ್‌ನಂತಹ ವಿಜ್ಞಾನಿಗಳು 
ಕಂಡುಹಿಡಿದದ್ದು ಇದಕ್ಕೆ ಕಾರಣ. 


ಇಪ್ಪತ್ತನೆಯ ಶತಮಾನದ ಆದಿ ಭಾಗದಲ್ಲ 
ಬಗೋಳ ವಿಜ್ಞಾನಿಗಳಗೆ ಲಭ್ಯವಿಲ್ಲದಿದ್ದ 
ಒಂದು ಅನುಕೂಲತೆ ಹಬಲ್‌ಗೆ 
ದೊರೆತಿತ್ತು. ಅದೇ ಕ್ಯಾಅಘೋರ್ನಿಯಾದ 
ಮೌಂಟ್‌ ವಿಲ್ಲನ್‌ ವೀಕ್ಷಣಾಲಯ. ಈ 
ವೀಕ್ಷಣಾಲಯವು ಆ ಕಾಲದ ಬೃಹತ್‌ 
ಟಿಅಸ್ಲೋಪುಗಳನ್ನು ಒಳಗೊಂಡು ಉತ್ಕೃಷ್ಟ 
ಮಟ್ಟದ ದತ್ತಾಂಶಗಳನ್ನು ಒದಗಿಸುತ್ತಿತ್ತು. 
ಮೌಂಟ್‌ ವಿಲ್ಲನ್‌ ಟಿಅಸ್ಲೋಪ್‌ನ 
ಬಳಕೆಯಲ್ಲ ಪರಿಚಿತನಾಗಿದ್ದ ಸಹಬಗೋಳ 
ವಿಜ್ಞಾನಿ ಮಿಲ್ದನ್‌ ಹ್ಯೂಮಸನ್‌ ನೆರವಿನಿಂದ 
ಹಬಲ್‌ ನಮ್ಮ ಆಕಾಶಗಂಗೆಯ 
ಆಸುಪಾಸಿನ ಸುಮಾರು ಎರಡು ಡಜನ್‌ 


ನಿಹಾರಿಕೆಗಳನ್ನು ವೀಕ್ಷಿಸಲು ಆರಂಭಸಿದನು. 


ಆಗಲೇ ಹಬಲ್‌ ಮತ್ತು ಹ್ಯೂಮಸನ್‌ 
ಸೂಕ್ಷ ವೀಕ್ಷಣೆಗಳ ಮೂಲಕ ಈ ಪ್ರತ್ಯೇಕ 
ನಿಹಾರಿಕೆಗಳಗೂ ಭೂಮಿಗೂ ನಡುವೆ 
ಇರುವ ಅಂತರವನ್ನು ಲೆಕ್ಕ ಮಾಡಿದ್ದರು. 
ನಂತರ ಅವರು ಈ ಪ್ರ ಪ್ರತ್ಯೇಕ ನಿಹಾರಿಕೆಗಳ 
ರೋಹಿತಗಳನ್ನು (ಸ್ಲೆಕ್ಟಾ) ದಾಬಲಅಸಲು 
(ಬಾಕ್ಸ್‌ 1 ನೋಡಿ) ಆರಭಸಿದರು. ಈ 
ವೀಕ್ಷಣೆಗಳನ್ನು ಕುರಿತು ಮನನ ಮಾಡುತ್ತಾ 
ಹಬಲ್‌ ಎರಡು ಗಮನಾರ್ಹ 
(ಟ್ರೆಂಡ್‌) ಕಂಡುಕೊಂಡನು. ಕೆಲವು 


ಪ್ರವೃತಿಗಳನ್ನು 


ಅಪವಾದಗಳನ್ನು ಹೊರತುಪಡಿಸಿ. ಹೆಚ್ಚು 
ಕಡಿಮೆ ಆತ ವೀಕ್ಷಿಸಿದ ಪ್ರತಿಯೊಂದು 
ನಿಹಾರಿಕೆಯೂ ಕೆಂಪುಪಲ್ಲಟವನ್ನು 
(ರೆಡ್‌ಶಿಫ್ಟ್‌) ತೋರ್ಪಡಿಸುತ್ತಿದ್ದು ಅದು 


ನಮ್ಮಿಂದ ದೂರ ಸರಿಯುತ್ತಿದೆ ಎಂಬುದನ್ನು 


ಸೂಚಿಸುತ್ತಿತ್ತು. ಇದರಿಂದ ಬ್ರಹ್ಮಾಂಡವು 
ಸ್ಥಾಯುಯಾಗಿಲ್ಲ ಎಂದು ಅರ್ಥವಾಲುತು. 
ಇದು ಸ್ಥಿರವಾಗಿ ಇದ್ದಿದ್ದರೆ ಸಾಪೇಕ್ಷವಾಗಿ 
ಯಾವ ನಿಹಾರಿಕೆಯೂ ಯಾವ 
ಚಲನೆಯನ್ನೂ ತೋರ್ಪಡಿಸುತ್ತಿರಲಲ್ಲ. 
ಇಲ್ಲವೇ, ಅಷ್ಟೇ ಸಂಖ್ಯೇಯ ನಿಹಾರಿಕೆಗಳು 
ನಮ್ಮ ಆಕಾಶಗಂಗೆಯ ಬಳ ಚಅಸುತ್ತಿದ್ದವು. 
ಹಿಗ್ಗುತ್ತಿರುವ ವಿಶ್ವದಲ್ಲ ಮಾತ್ರ ಬಹುತೇಕ 
ನಿಹಾರಿಕೆಗಳು ನಮ್ಮಿಂದ ದೂರಸರಿಯುತ್ತಿವೆ 
ಎಂಬ ತಥ್ಯವು ನಿಜವಾಗಿರಲು ಸಾಧ್ಯ. 
ವಿಶ್ವವು ಸ್ಥಿರ - ಅದು ಹಿಗ್ಗುತ್ತಲೂ ಇಲ್ಲ 
ಕುಗ್ಗುತ್ತಲೂ ಇಲ್ಲ ಎ೦ಬ ಆಲ್ಬರ್ಟ್‌ 
ಐನ್‌ಸ್ಟೈನ್‌ ಒಳಗೊಂಡಂತೆ (ಬಾಕ್ಸ್‌ 2 
ನೋಡಿ) ಆ ಕಾಲದ ಹಲವು ಪಮುಖ 
ವಿಜ್ಞಾನಿಗಳ ಅಭಿಪ್ರಾಯಕ್ಕೆ ಈ ವಿಸ ್ವೈಯಕಾರಿ 
ಸಂಗತಿಯು ತಥ್ದಿರುದ್ಧವಾಗಿತ್ತು. 


ಪ್ರತಿಯೊಂದು ನಿಹಾರಿಕೆಯ ಹಿನ್ನರಿತದ 
ವೇಗ ಮತ್ತು ನಮ್ಮಿಂದ ಅವುಗಳ ದೂರ 
-ಇವೆರಡರ ಜಂದುಗಳನ್ನು ಗ್ರಾಫ್‌ ಮೇಲೆ 
ಗುರುತಿಸಿದಾಗ (ಚಿತ್ರ 4 ನೋಡಿ) ಹಬಲ್‌ 
ಎರಡನೇ ಆಸಕ್ತಿಕರ ಪವೃತ್ತಿಯನ್ನು 
ಗಮನಿಸಿದನು. ನಮ್ಮಿಂದ ಹೆಚ್ಚುಹೆಚ್ಚು 


ಐ ವಂಡರ್‌... 


ಚಿತ್ರ 2. ಮೌಂಟ್‌ ವಿಲ್ಲನ್‌ ವೀಕ್ಷಣಾಲಯದಲ್ಪನ ಹುಕ್ಸರ್‌ 
ಟೆಅಸ್ಲೋಪ್‌ನ ಒಂದು ದೃಶ್ಯ. ನೂರು ಅಂಗುಲ 
ವ್ಯಾಸದ ಕನ್ನಡಿಯುಳ್ಳ ಈ ಟಿಅಸ್ಲೋಪ್‌ ಬಳಸಿಯೇ 
ಹಬಲ್‌ ವಿಶ್ವದ ಹಿಗ್ಗುವಿಕೆಯನ್ನು ಆವಿಷ್ಠರಿಸಿದ್ದು. 
ಮೂಲ: Ken Spencer, Wikimedia Commons. 
URL: https://commons.wikimedia.org/wiki/ 
File:100_inch_Hooker_Telescope_900_px.jpg. 


License: CC-BY-SA. 


ದೂರವಿದ್ದಷ್ಟೂ ನಿಹಾರಿಕೆಯು ಅಷ್ಟಷ್ಟು 
ವೇಗವಾಗಿ ಹಿಂದೆ ಸರಿಯುತ್ತಿದೆ ಎಂಬ 
ಅಂಶವನ್ನು ಈ ನಕ್ಷೆಗಳು ತೋರಿಸಿದವು. 
ಶೇ ಎರಡು ಪರಿಮಾಣಗಳ ಸಂಬಂಧ 
ಬಹುತೇಕ ರೇಖಾತ್ಯಕವಾಗಿದೆ (ಬಾಕ್ಸ್‌ 3 
ನೋಡಿ). ಹಬಲ್‌ ಮತ್ತು ಹ್ಯೂಮಸನ್‌ 
ಇದನ್ನು ಒಂದು ಗಣಿತೀಯ ಸೂತ್ರದ 
ರೂಪದಲ್ಲ ಬರೆಯುವುದರ ಮೂಲಕ 

fod ರೇಖಾತೃಕ ಸಂಬಂಧವನ್ನು 
ನಿಯಮಬದ್ಧಗೊಳಸಿದರು: v=Hx 

d.೪ ಅಂದರೆ ನಮಗೆ ಸಾಪೇಕ್ಷವಾಗಿ 
ನಿಹಾರಿಕೆಯ ವೇಗ, ಮತ್ತು ಕೆ ಅಂದರೆ ಆ 
ನಿಹಾರಿಕೆಗೆ ಇರುವ ದೂರ. ಈ ಎರಡು 
ಪರಿಮಾಣಗಳು ಒಂದು ಸ್ಥಿರಾಂಕ H ಎಂಬ 
ಸಂಕೇತದ ಮೂಲಕ ಸಂಬಂಧಪಟ್ಟವೆ 
ಖಗೋಳಶಾಸ್ತ್ರಜ್ಞರು ಇದನ್ನು ಹಬಲ್‌ 
ಸ್ಥಿರಾಂಕ ನ ER ಆರಂಭಸಿದರು. 
ಇದರ ಮೌಲ್ಯವನ್ನು ವೇಗ ಮತ್ತು ದೂರ 
- ಇವೆರಡನ್ನೊಳಗೊಂಡ ಹಬಲ್‌ ನಕ್ಷೆಯ 
ರೇಖೆಯ ಇಳಜಾರಿನ ಪ್ರವೃತ್ತಿಯನ್ನು 
ಕಂಡುಹಿಡಿಯುವುದರ ಮೂಲಕ 
ತಿಆದುಕೊಳ್ಳಬಹುದು. 


- ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 97 


ಬಾಕ್ಸ್‌ 1 ರೋಹಿತಗಳಲ್ಪ್ಲನ ಕೆಂಪು ಮತ್ತು ನೀಲ ಪಲ್ಲಟ 


ಪಟ್ಟಕದ(ಪ್ರಿಸ೦) ಮೂಲಕ ಬೆಳಕು ಹಾದು ಹೋದಾಗ ಅದು ಹಲವು ಭನ್ನು ವರ್ಣಗಳಾಗಿ ವಿಭಜತಗೊಳ್ಳುತ್ತದೆ ಮತ್ತು ಈ ವಿಭಜನೆ ಬೆಳಕನಲ್ಪರುವ 
ಘೋಬಾನುಗಳ ವಿಭಿನ್ನ ಶಕ್ತಗಳಗೆ ಅನುಗುಣವಾಗಿರುತ್ತದೆ ಎಂದು ನಮಗೆ ತಿಆದಿದೆ. ಬಗೋಳ ವಿಜ್ಞಾನಿಗಳು ಕಾಮನಟಲ್ಪನ ಬಣ್ಣಗಳ ಬೆಳಕಕನ 
ಪ್ರಖರತೆಯನ್ನು ಮಾಪನ ಮಾಡಿ ಈ ಬೆಳಕನ್ನು ಹೊರಸೂಸುತ್ತಿರುವ ವಸ್ತುವಿನ ರೋಹಿತವನ್ನು(ಸ್ರೆಕ್ಷಂ) ಪಡೆಯುತ್ತಾರೆ. 


ಉಜ್ಜಲ ವಸ್ತುವಿನ ರೋಹಿತವು ಮಾಹಿತಿಯ 
ಚಿನ್ನದ ಗಣಿಯುದ್ಧಂತೆ. ಉದಾಹರಣೆಗೆ 


ಚಿತ್ರ 3. ಪಟ್ಟಕಗಳ(ಪಿಸಂ) ಮೂಲಕ ಹಾದು ಹೋಗುವ 
ಅಳ ಬೆಳಕು ವಿವಿಧ ವರ್ಣದ ರೋಹಿತವನ್ನು(ಸ್ಟೆಕ್ಟಂ) 
ಉಂಟುಮಾಡುತ್ತದೆ. 

Source: Vilisvir, Wikimedia Commons. 

URL: https://commons.wikimedia.org/wiki/ 
File:Optical-dispersion.png. License: CC-BY-SA. 


ಹಬಲ್‌ ಸ್ಥಿರಾಂಕ ಕೇವಲ ಒಂದು ಸಂಖ್ಯೆ 
ಮಾತ್ರವಲ್ಲ. ಸುಮಾರು ೨೦ ವರ್ಷಗಳಂದ 
ವಿಜ್ಞಾನಿಗಳು ಇದರ ಮೌಲ್ಯವನ್ನು 

ಎಷ್ಟು ಸಾಧ್ಯವೋ ಅಷ್ಟು ನಿಖರವಾಗಿ 
ಅಳೆಯುತ್ತಲೇ ಬಂದಿದ್ದಾರೆ. ಕಾರಣ, 
ಇದು ಬಹ್ಯಾಂಡವನ್ನು ಕುರಿತು ನಮಗೆ 
ಅತಿ ಮುಖ್ಯವಾದ ಯಾವುದಾದರೊಂದು 
ಅಂಶವನ್ನು ತಿಆಸಿಕೊಡಲು 
ಸಮರ್ಥವಾಗಿದೆ. ನಾವು ಈ ವಿಷಯವನ್ನು 
ವಿಶ್ವದ ವಯಸ್ಸು (ಏಜ್‌ ಆಫ್‌ ದಿ 
ಯೂನಿವರ್ಸ್‌) ಎಂಬ ಭಾಗದಲ್ಲ 

ಪುನಃ ನೋಡೋಣ. 


ವಿಶ್ವದ ಹಿಗ್ಗುವಿಕೆಯನ್ನು 
ಅರ್ಥಮಾಡಿಕೊಳ್ಳುವುದು 

ಹಬಲ್‌ನ ಪಥಪ್ರದರ್ಶಕ ವೀಕ್ಷಣೆಗಳನ್ನು 
ಯಥಾವತ್ತಾಗಿ ಪರಿಗಣಿಸಿದ ಪಕ್ಷದಲ್ಲ 
ಅದು ವಿಶ್ವವನ್ನು ಕುರಿತ ಸಂಪೂರ್ಣ 
ತಪ್ಪು ತಿಳುವಳಕೆಗೆ ಕಾರಣವಾಗುತ್ತದೆ. 
ನಿಹಾರಿಕೆಗಳ ರೋಹಿತಗಳು ಅವೆಲ್ಲವೂ 
ನಮ್ಮಿಂದ ದೂರ ಸರಿಯುತ್ತಿವೆ ಎಂದು 
ತೋರಿಸುತ್ತವೆ. ಹಾಗಾದರೆ ನಾವು ಈ 
ಹಿಗ್ಗುವಿಕೆಯ ಕೇಂದ್ರಜಂದು ಎಂದರ್ಥವೇ? 
ನಾವು ಇದಕ್ಕೆ “ಹೌದು'' ಎಂದು 
ಉತ್ತರಿಸಲು ಉದ್ಯುಕ್ತರಾಗುತ್ತೇವೆ. ಆದರೆ 
ಅಂತಹ ಊಹೆ ಮಾನವನ ಹಕೆಯ ತಪ್ಪು 
ಊಹೆಯಾಗುತ್ತದೆ. 


ಭೂಮಿಯು ವಿಶ್ವದ ಕೇಂದ್ರಜಂದು ಎಂದು 
ಶ್ರೇಷ್ಠ ಮೇಧಾವಿಗಳೂ ನಂಜದ್ಧ ಕಾಲ 


ನಕ್ಷತ್ರ. ನಿಹಾರಿಕೆ ಅಥವಾ ನೆಬ್ಯುಲಾಗಳ 
ರೋಹಿತವು ಅವುಗಳ ತಾಪಮಾನ, 
ರಾಸಾಯನಿಕ ಘಟಕಾಂಶಗಳು, ಒತ್ತಡ ಮತ್ತು 
ಸಾಂದ್ರತೆ ಇತ್ಯಾದಿಗಳನ್ನು ಕಂಡುಹಿಡಿಯಲು 
ನೆರವಾಗುತ್ತದೆ. ವಸ್ನುಪೊಂದು ನಮಗೆ 
ಸಾಪೇಕ್ಷವಾಗಿ ಚಅಸುತ್ತಿದ್ದರೆ ಅದರ ವೇಗವನ್ನು 
ನಿಶ್ಚುಸಲೂ ಇದು ಸಹಕಾರಿ. ಆದ್ದರಿಂದ 
ಬೆಳಕನ್ನು ಹೊರಸೂಸುತ್ತಿರುವ ಯಾವುದೇ 
ವಸ್ಸು ನಮ್ಮಿಂದ ದೂರ ಸರಿಯುತ್ತಿದ್ದರೆ ಅದರ 
ರೋಹಿತದಲ್ಲ ದೀರ್ಪ್ಹತರ ತರಂಗಾಂತರದತ್ತ 
ಮತ್ತು ಅಲ್ಪತರ ಶಕ್ತಿಗಳತ್ತ ಪಲ್ಲಟವು 
ಕಂಡುಬರುವುದು. ಇದಕ್ಕೆ ಕೆಂಪು ಪಲ್ಲಟ (ರೆಡ್‌ 
ಶಿಫ್ಟ್‌) ಎನ್ನುವರು. ಒಂದು ವೇಳೆ ವಸ್ಸುವು 
ನಮ್ಮತ್ತ ಚಅಸುತ್ತಿದ್ದರೆ ರೋಹಿತದಲ್ಲ ಹೃಷ್ತತರ 
ತರಂಗಾಂತರಗಳತ್ತ ಮತ್ತು ಅಧಿಕತರ ಶಕ್ತಗಳತ್ತ 


ಇತಿಹಾಸದಲ್ಲದ್ದಿತು. ಹಿನ್ನೋಟದಿಂದ 
ಈ ಪರಿಕಲ್ಪನೆ ಹಾಸ್ಯಪ್ಪದ ಎನಿಸೀತು. 
ಆದರೆ ಈ ಪರಿಕಲ್ಪನೆ ಹಾಸ್ಯಪ್ಪದವೆಂದು 


3x10 


{kms} 


2x10 


ಬಪಸರಣ ಮೇಗೆ 


( 
Ib Kl 


ಪಲ್ಲಟವು ಕಂಡುಬರುತ್ತದೆ. ಇದಕ್ಕೆ ನೀಅ ಪಲ್ಲಟ 
(ಬ್ಲೂ ಶಿಫ್ಟ್‌) ಎನ್ನುವರು. ನಮಗೆ ಸಾಪೇಕ್ಷವಾಗಿ 
ವಸ್ತುವಿನ ವೇಗ ಅಧಿಕವಾಗಿದ್ದಷ್ಟೂ ಅದರ 
ಶಕ್ತಿಯಲ್ಲನ ಪಲ್ಲಟಪೂ ಅಧಿಕವಾಗಿರುವುದು. 


ತತ್ನರಿಣಾಮವಾಗಿ, ಖಗೋಳ ವಸ್ತುಗಳ 
ರೋಹಿತವನ್ನು ದಾಬಲಅಸುವುದು ಖಗೋಳ 
ವಿಜ್ಞಾನದ ನಿಯತ ಅಂಗವಾಗಿಜಟ್ಟದೆ. 
ರೋಹಿತಲೇಖ (ಸ್ಲೆಕ್ಟೊಗ್ರಾಫ್‌) ಎಂಬ 
ಉಪಕರಣದಿಂದ ಇದನ್ನು ದಾಖಅಸಲಾಗುತ್ತದೆ. 
ಹಳೆಯ ಮಾದರಿಯ ರೋಹಿತಲೇಣಗಳು 
ಬೆಳಕನ್ನು ಘೋಟಬಾನಿನ ಶಕ್ತಿಯನ್ನಾಗಿ ವಿಭಜಸಲು 
ಪಟ್ಟಕವನ್ನು ಬಳಸುತ್ತವೆ. ಹೊಸ ಮಾದರಿಗಳು 
ಪಟ್ಟಕದ ಬದಲಾಗಿ ದ್ರೇಟಂಗ್‌ ಎಂಬ ದೃಗ್‌ 
(optical) ಉಪಕರಣವನ್ನು ಬಳಸುತ್ತವೆ. 


ಭಾವಿಸುವುದು ಅಷ್ಟು ಸುಲಭವಾಗಿರಲಲ್ಲ. 
ಭೂಮಿಯು ಸ್ಥಿರವೆಂದು ಮತ್ತು ಸೂರ್ಯ, 
ಚಂದ್ರ. ನಕ್ಷತ್ರಾದಿಗಳು ಭೂಮಿಯ ಸುತ್ತ 


MY 4M) all 


ಗೋಚರ ಅಂತರ (Mpc) 


ಚಿತ್ರ 4. ಹಬಲ್‌ ಮತ್ತು ಹ್ಯುಮಸನ್‌ ರಚಿಸಿದ ನಕ್ಷೆಗೆ ಅನುಗುಣವಾದ ನಿಹಾರಿಕೆಗಳ ವೇಗ - ಅಂತರ ಸಂಬಂಧವನ್ನು 
ತೋರಿಸುವ ಒಂದು ಗ್ರಾಫ್‌. ಲಂಬ ಅಕ್ಷದಲ್ಲ ವೇಗವನ್ನು ಕಿಲೋಮೀಟರ್‌/ ಸೆಕೆಂಡ್‌ ಏಕಮಾನದಲ್ಲ ಸೂಚಿಸಿದೆ. ಅಡ್ಡ 
ಅಕ್ಷದಲ್ಲ ನಮ್ಮ ಆಕಾಶಗಂಗೆಯುಂದ ಇತರ ನಿಹಾರಿಕೆಗಳಗೆ ಇರುವ ಅಂತರವನ್ನು ದಶಕೋಟ ಪಾರ್‌ಸೆಕ್‌ಗಳಲ್ಪ 
ಸೂಚಿಸಿದೆ (ಒಂದು ಪಾರ್‌ಸೆಕ್‌ ಅಂದರೆ 3.26 ಬೆಳಕಿನ ವರ್ಷಗಳು). ಕಪ್ಪು ಚುಕ್ಕೆಗಳು ಠ ನಮೂನೆಯಲ್ಲನ 
ಪ್ರತ್ಯೇಕ ನಿಹಾರಿಕೆಗೆ ಸಂಬಂಧಪಟ್ಣವೆ. ನಮ್ಮಿಂದ ದೂರವಿರುವ ನಿಹಾರಿಕೆಗಕು ನಮಗೆ ಸಾಪೇಕ್ಷವಾಗಿ ಅಧಿಕತರ ವೇಗ 
ಹೊಂದಿರುವುದನ್ನು ಸಹ ಕಾಣಬಹುದು. ಈ ನಕ್ಷೆಯಲ್ಪನ ದತ್ತಾಂಶಗಳ ಹರವು ಸಾಪೇಕ್ಷ ವೇಗ ಮತ್ತು ಅಂತರಗಳ 
ನಡುವೆ ರೇಖಾತ್ಕಕ ಸಂಬಂಧವಿರುವುದನ್ನು ಸೂಚಿಸುತ್ತದೆ. ಈ ರೇಖಾತೃಕ ಸಂಬಂಧವನ್ನು ದಪ್ಪ ಹಸಿರು ರೇಖೆಯಿಂದ 
ಪ್ರತಿನಿಧಿಸಲಾಗಿದೆ. ಈ ರೇಖೆಯ ಪವಣತೆಯೇ (5|0pೀ) ಹಬಲ್‌ ಸ್ಥಿರಾಂಕ. 


98 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಸುತ್ತುತ್ತಿವೆಯೇನೋ ಎಂದು ನಮಗೆ 
ಭಾಸವಾಗುತ್ತದೆ. ಸೂರ್ಯನ ಸುತ್ತ ಭೂಮಿ 
ಹಾಗೂ ಇತರ ಗ್ರಹಗಳು ಸುತ್ತು ಹಾಕುತ್ತಿವೆ 


ಬಾಕ್ಸ್‌ ೦. ನನ್ನು ಜೀವನದ ಅತಿ ದೊಡ್ಡ 
ಪ್ರಮಾದ! 

ಹಬಲ್‌ ಮತ್ತು ಹ್ಯುಮಸನ್‌ ಇವರುಗಳ 
ಮಹತ್ತರ ವೀಕ್ಷಣಿೆಗಳಗೆ ಸರಿಸುಮಾರು 
ಒಂದು ದಶಕದ ಮುನ್ನ 1೨16ರಲ್ಲಿ 
ಐನ್‌ಸ್ಟೈನ್‌ ಗುರುತ್ಸವನ್ನು ಹೊಸ 
ದೃಷ್ಟಿಕೋನದಿಂದ ವಿವರಿಸುವ 

ಗಣಿತ ಸೂತ್ರಗಳ ಸಂಚಯವನ್ನು 
ಕಂಡುಹಿಡಿದ. ಸಾಮಾನ್ಯ ಸಾಪೇಕ್ಷತೆಗೆ 
ಸಂಬಂಧಿಸಿದಂತೆ ಈ ಗಣಿತ 

ಸೂತ್ರವು ತಾರ್ಕಿಕ ಫಲತಾಂಶಗಳಲ್ತ 
ಒಂದಾಗಿದ್ದು ವಿಶ್ವವು ವೃದ್ಧಿಯಾಗುತ್ತದೆ 
ಎಂಬುದನ್ನು ವಿವರಿಸುತ್ತಿತ್ತು. ಬೇರೆ 
ರೀತಿಯಲ್ಲ ಹೇಳುವುದಾದರೆ, ಈ 
ಸೂತ್ರಗಳು ಸ್ಥಿರವಲ್ಲದ ವಿಶ್ವವನ್ನು 
ಪ್ರತಿಪಾದಿಸಿದವು. ಪ್ರತಃ ಐನ್‌ಸ್ಟೈನ್‌ ಈ 
ಫಲತಾಂಶದಿಂದ ದಿಗಿಲುಗೊಂಡನಲ್ಲದೆ 
ಇದನ್ನು ವಿವರಿಸುವುದು ಹೇಗೆ ಎಂದು 
ತಿಆ೬ಯಲಾರದೆ ಹೋದನು. ಆ ಕಾಲದಲ್ಲಿ 
ವಿಶ್ವವು ಸ್ಥಿರವಾಗಿದೆ ಎಂಬುದು ಸರ್ವತ್ರ 
ಇದ್ದ ಅಭಪ್ರಾಯವಾಗಿತ್ತು; ಇದು 

ಹಾಗಲ್ಲ ಹೀಗೆ ಎಂದು ಕಲ್ತಸಿಕೊಳ್ಳಲು 
ಯಾವ ಆಧಾರವೂ ಇರಲಲ್ಲ. ತನ್ನು 
ಮಾದರಿ ಅಪೂರ್ಣ ಎಂದು ಐನ್‌ಸ್ಟೈನ್‌ 
ಅಭಿಪ್ರಾಯಪಟ್ಟನು. ಇದನ್ನು ಸರಿಪಡಿಸಲು 
ಮತ್ತು ಸೂತ್ರಗಳನ್ನು ಸರಿಹೊಂದಿಸಲು 
ತನ್ನು ಸೂತ್ರಗಳಲ್ಲ ಒಂದು ಸ್ಥಿರಾಂಕವನ್ನು 
ಸೇರಿಸಿದನು. ಆದರೆ ಹಬಲ್‌ನ ಆವಿಷ್ಣಾರದ 
ಬದ್ದೆ ತಿಆದ ನಂತರ ಆ ಸ್ಥಿರಾಂಕವನ್ನು 
ಸಂತೋಷದಿಂದ ತೆಗೆದುಹಾಕಿದನು. ಹೀಗೆ 
ಸ್ಲಿರಾಂಕವನ್ನು ಬಲವಂತವಾಗಿ ತನ್ನು 
ಸಾಪೇಕ್ಷತಾ ಸೂತ್ರಗಳಲ್ಲ ಸೇರಿಸಿದ್ದನ್ನು ಆತ 
ತನ್ನ ಜೀವನದ “ಅತಿ ದೊಡ್ಡ ಪ್ರಮಾದ" 
ಎಂದು ಹೇಳದ. 


ಕುತೂಹಲದ ವಿಷಯವೆಂದರೆ, ಐನ್‌ಸ್ಟೈನ್‌ 
ಸಮಕಾಲೀನರಾದ ವಿಲೆಮ್‌ ಐಸಿಟ್ಟರ್‌. 
ಅಲೆಕ್ಸಾಂಡರ್‌ ಪ್ರಿಡ್‌ಮನ್‌ ಮತ್ತು ಜಾರ್ಜಸ್‌ 
ಅಮಾಟ್ರಿ - ಇವರುಗಳು ವಿಶ್ವವು ಹಿಗ್ಗುತ್ತಿದೆ 
ಎಂಬ ಅದೇ ಗಣಿತೀಯ ತೀರ್ಮಾನಕ್ಕೆ 
ಬರಲು ಐನ್‌ಫ್ಲೈನ್‌ನ ಸಾಮಾನ್ಯ ಸಾಪೇಕ್ಷತಾ 
ಸೂತ್ರವನ್ನೇ ಬಳಸಿದರು. ಅವರು ತಮ್ಮ 
ಫಅತಾಂಶಗಳನ್ನು ವಿವಿಧ ವೈಜ್ಞಾನಿಕ 
ನಿಯತಕಾಲಕೆಗಳಲ್ಲ ಪ್ರಕಟಸಿದ್ದರಾದರೂ 
ಹಬಲ್‌ ಮತ್ತು ಹ್ಯೂಮಸನ್ನರ ವೀಕ್ಷಣೆಗಳು 
ಬಹಳೆಡೆ ಪುನರಾವರ್ತಿತವಾಗಿ ಸತ್ಯವೆಂದು 
ಪಮಾಣೀಕೃತವಾದ ನಂತರವೇ ಅವುಗಳನ್ನು 
ವೈಜ್ಞಾನಿಕ ಸಮುದಾಯವು ಗಂಭೀರವಾಗಿ 
ಪರಿಗಣಿಸಿದವು. 


ಎಂಬ ವಾಸ್ತವಾಂಶವನ್ನು ತಿಆಯಲು 
ವರ್ಷಾನುಗಟ್ಟಲೆಯ ವೀಕ್ಷಣಿ ಮತ್ತು 
ಆಕವಾದ ಚಿಂತನೆಗಳು ಬೇಕಾಯುತು. 
ಅಷ್ಟೇ ಅಲ್ಲದೇ, ಸೂರ್ಯನೂ ಸ್ಲಿರವಾಗಿಲ್ಲ 
ಎಂಬುದನ್ನು ಅನ್ವೇಷಿಸಿದ್ದೂ ಸಹ ಎಷ್ಟೋ 
ಸಮಯದ ನಂತರವೇ. ಸೂರ್ಯನು ನಮ್ಮ 
ಆಕಾಶಗಂಗೆಯ ಒಂದು ಮೂಲೆಯಲ್ಲಿ 
ಇದ್ದುಕೊಂಡು ಇನ್ನಿತರ ಜಅಯಾಂತರ 
ನಕ್ಷತ್ರಗಳೊಂದಿಗೆ ಆಕಾಶಗಂಗೆಯ 
ಕೇಂದ್ರವನ್ನು ಸುತ್ತುಹಾಕುತ್ತಿದ್ದಾನೆ. 


ಜ್ಞಾನವು. ಬಹ್ಮಾಂಡದಲ್ಲ ನಮ್ಮ ಕಲ್ಪತ 
ಮಹತ್ವದಿಂದ ನಮ್ಮನ್ನು ಪಲ್ಲಟಗೊಳಸಿದ 
ದೃಷ್ಟಾಂತಗಳು ಇತಿಹಾಸದಲ್ಪ 


ಬಾಕ್ಸ್‌ 3. ರೇಖಾತ್ಕಕ ಸಂಬಂಧಗಳು: 


ಹೇರಳವಾಗಿವೆ. ತತ್ನರಿಣಾಮವಾಗಿ 
ಬಹಳಷ್ಟು ಖಗೋಳ ವಿಜ್ಞಾನಿಗಳು ಹಬಲ್‌ನ 
ಫಅತಾಂಶಗಳನ್ನು ವ್ಯಾಖ್ಯಾನಿಸುವುದರಲ್ಲ 
ವಿಶೇಷ ಎಚ್ಚರ ವಹಿಸಿದರು. ನಮ್ಮ 
ಆಕಾಶಗಂಗೆಯು ಹಿಗ್ಗುವಿಕೆಯ 
ಕೇಂದ್ರಟಂದು ಎಂಬ ತೀರ್ಮಾನ ಹಳೆಯ 
ತಪ್ಪಿನ ಪುನರಾವರ್ತನೆ ಆಗುತ್ತದೆಯಷ್ಟೆ. 
ಇದಕ್ಕೆ ಬದಲಾಗಿ ಬಗೋಳ ವಿಜ್ಞಾನಿಗಳು 
ಒಂದು ಹೊಸ ಮೂಲಭೂತ 
ಪರಿಕಲ್ಪನೆಯನ್ನು ಮುಂದಿಟ್ಟರು. 
ಅದೇನೆಂದರೆ, ನಾವು ಯಾವುದೇ 
ನಿಹಾರಿಕೆಯುಂದ ಬ್ರಹ್ಯಾಂಡವನ್ನು 
ವೀಕ್ಷಿಸಿದರೂ ಸಹ ಇತರ ನಿಹಾರಿಕೆಗಳು 
ನಮ್ಮಿಂದ ದೂರ ಹಿಡುತ್ತಿರುವುದು 


ಹಬಲ್‌ ವೇಗ- ದೂರದ ರೇಖಾಚಿತ್ರದಂತೆ ಕಾಣುವ ಎರಡು ಪರಿಮಾಣಗಳ ನಡುವಣ 
ಸಂಬಂಧಕ್ಕೆ ರೇಖಾತ್ಮಕ ಸಂಬಂಧ ಎನ್ನುವರು. ಒಂದು ಪರಿಮಾಣವು ಮೌಲ್ಯದಲ್ಲ 
ದ್ವಿಗುಣಗೊಂಡರೆ ಮತ್ತೊಂದು ಪರಿಮಾಣವೂ ದಿಗುಣಗೊಳ್ಳುವುದು. ಇದೇ ರೀತಿ ಒಂದು 
ಪರಿಮಾಣವನ್ನು ಅರ್ಥ ಮಾಡಿದರೆ ಮತ್ತೊಂದು ಪರಿಮಾಣವೂ ಅರ್ಧಗೊಳ್ಳುತ್ತದೆ. ಇಂತಹ 
ಸಂಬಂಧವು ಎರಡು ಪರಿಮಾಣಗಳ ನಡುವೆ ಕಂಡು ಬಂದಾಗ ವಿಜ್ಞಾನಿಗಳು ಇದನ್ನು ಒಂದು 
ಸರಳ ರೇಖೆಯ ಮುಖಾಂತರ ಪ್ರತಿನಿಧಿಸಲು ಪ್ರಯತ್ನಿಸುತ್ತಾರೆ. 


| 
| 


TE 


-aril 


wi 


F kai 


ie] 


ಚಿತ್ರ ೮. ರೇಖಾತ್ಮಕ ಸಂಬಂಧವನ್ನು ಗುರುತಿಸುವುದು ೩) ಈ ಗ್ರಾಫ್‌ ಅಡ್ಡ ಮತ್ತು ಲಂಬ 
ಅಕ್ಷಗಕಲ್ಲ ಸೂಚಿತಗೊಳ್ಳುವ ಪರಿಮಾಣಗಳ ನಡುವಣ ಧನ ರೇಖಾತ್ಕಕ ಸಂಬಂಧವನ್ನು 
ತೋರ್ಪಡಿಸುತ್ತದೆ. b) ಈ ಗ್ರಾಫ್‌ ಅಡ್ಡ ಮತ್ತು ಲಂಬ ಅಕ್ಷಗಳಲ್ಲ ಸೂಚಿತಗೊಳ್ಳುವ 
ಪರಿಮಾಣಗಳ ನಡುವಣ ಯಣ ರೇಖಾತ್ಮಕ ಸಂಬಂಧವನ್ನು ತೋರ್ಪಡಿಸುತ್ತದೆ. ೧ ಈ ಗ್ರಾಫ್‌ 
ರೇಖಾತ್ಮಕವಲ್ಲದ (ಅರೇಟೀಯ) ಸಂಬಂಧವನ್ನು ತೋರ್ಪಡಿಸುತ್ತದೆ. ಇಲ್ಲ ಲಂಬ ಅಕ್ಷದಲ್ಲ 
ಸೂಚಿತಗೊಳ್ಳುವ ಪರಿಮಾಣವು ಅಡ್ಡ ಅಕ್ಷದಲ್ಲ ಸೂಚಿತ ಪರಿಮಾಣಕ್ಕಿಂತ ಹೆಚ್ಚು ವೇಗವಾಗಿ 
ಬದಲಾಗುವುದು. ರ ಕ್ರಮವಾಗಿ 5, ೭2. 1 ಮತ್ತು ೦.5 ಪ್ರವಣತೆ(।0p)ಗಳನ್ನು ಹೊಂದಿರುವ 
ಧನರೇಖಾತ್ಕಕ ಸಂಬಂಧದ ನಾಲು ಉದಾಹರಣಿಗಳು. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 99 


ಕಂಡುಬರಬೇಕು. ಆದ್ದರಿಂದ, ಒಂದು 

ಪಕ್ಷ ಅನ್ಯಲೋಕದ ನಓರ್ವ ಖಗೋಳ 
ವಿಜ್ಞಾನಿ ಮತ್ತಾವುದೋ ನಿಹಾರಿಕೆಯುಂದ 
ಹಬಲ್‌ ಮತ್ತು ಹ್ಯೂಮಸನ್‌ ಕೈಗೊಂಡ 
ಪ್ರಯೋಗವನ್ನೇ ನಡೆಸಿದರೆ ಆತನೂ ಸಹ 
ವಿಶ್ವವು ಹಿಗ್ಗುತ್ತದೆ ಎಂಬ ತೀರ್ಮಾನಕ್ಕೇ 
ಬರಬೇಕಾಗುತ್ತದೆ. ಬೇರೆ ಶಬ್ದಗಳಲ್ಲ 
ಹೇಳುವುದಾದರೆ, ವಿಶ್ವದಲ್ಲಿ ಇದೇ ತಕ್ನುದಾದ 
ಸ್ಥಾನ ಎಂಬುದಿಲ್ಲ. ನಾವು ಯಾವುದೇ 
ಸ್ಥಾನದಿಂದ ನೋಡಿದರೂ ಸಹ ಲ್ರಹ್ಕಾಂಡವು 
ಬೃಹತ್‌ ಭೌತಿಕ ಅಕತೆಯಲ್ಲ ಒಂದೇ 
ಸಮನಾಗಿ ಕಂಡುಬರುತ್ತದೆ. ಏಕರೂಪತೆ 
(ಹೊಮೊಜೆನಿಟ) ಎಂದು ಕರೆಯಲ್ಲಡುವ 
ಈ ಪರಿಕಲ್ಲನೆ ಅಂದಿನಿಂದ ವಿಶ್ವವಿಷ್ಞಾನದ 
ಕೇಂದ್ರ ಪರಿಕಲ್ಪನೆಯಾಗಿದೆ. 


ವಿಶ್ವದ ಏಕರೂಪತೆಯನ್ನು ವಿವರಿಸುವ 
ಏಕಮಾತ್ರ ಮಾರ್ಗವೆಂದರೆ 

ಆಕಾಶವೇ (ಸ್ಟೇಸ್‌) ಪ್ರತಃ ಹಿಗ್ಗುತ್ತಿದೆ 

ಎಂದು ತೀರ್ಮಾನಿಸುವುದು. ಇದು 
ನಂಬಲಸಾಧ್ಯವೆಂದು ತೋರಿಬಂದರೂ 
ಬಗೋಳ ವಿಜ್ಞಾನಿಗಳು ಹಿಗ್ಗುವಿಕೆಯನ್ನು 

ಈ ರೀತಿಯಲ್ಲೇ ಅರ್ಥಮಾಡಿಕೊಂಡಿದ್ದಾರೆ. 
ಆಕಾಶದ ಹಿಗ್ಗುವಿಕೆ ಎಂಬ ಕೌತುಕಮಯ 
ಪರಿಕಲ್ಪನೆ ಈ ಲೇಖನದ ವ್ಯಾಪ್ತಿಯ 
ಹೊರಗೆ ಇದ್ದಾಗ್ಯೂ ಒಂದು 

ದೃಷ್ಟಾಂತವನ್ನು ಅನುಸರಿಸಿ ನಾವಿದನ್ನು 
ಅರ್ಥಮಾಡಿಕೊಳ್ಳಬಹುದು. ನಾವು 
ಜೀವಿಸುತ್ತಿರುವ ಮೂರು ಆಯಾಮದ 
ವಿಶ್ವವನ್ನು ಎರಡು ಆಯಾಮದ 
ರಚನೆಯೊಂದು ಪ್ರತಿನಿಧಿಸುತ್ತಿದೆ 
ಎಂದಿಟ್ಟುಕೊಳ್ಳಿ (ಚಿತ್ರ 6 ನೋಡಿ). ಪರಪ್ಪರ 
ಹತ್ತಿರ ಇರುವ ಎರಡು ನಿಹಾರಿಕೆಗಳು 
ಚಲಸಲು ಆರಂಭಪಸಿದ ನಂತರ ನಮ್ಮ 
ಕೃತಕ ವಿಶ್ವವು ಭನ್ನವಾಗಿ ಕಂಡುಬರುತ್ತದೆ. 
ಪ್ರತಿಯೊಂದು ನಿಹಾರಿಕೆಯುಂದ ನೋಡಿದಾಗ 
ಮತ್ತೊಂದು ನಿಹಾರಿಕೆಯು ಅದರಿಂದ ದೂರ 
ಸರಿದಂತೆ ಕಾಣುವುದು. ವಿಶ್ವವು ಹಿದ್ಗಿದೆ. 
ಆದರೂ ಸಹ ನಾವು ಈ ಹಿಗ್ಗುವಿಕೆಯ 
ಕೇಂದ ಯಾವುದೆಂದು ಕೇಆದರೆ ಆಗ ನಮಗೆ 
ಯಾವುದೇ ನಿರ್ದಿಷ್ಟ ಸ್ಥಾನವನ್ನು ಬೆರಳಟ್ಟು 
ತೋರಿಸಲು ಸಾಧ್ಯವಾಗದು. ನಿಹಾರಿಕೆಗಳು 
ಪರಸ್ಪರ ದೂರ ಸರಿಯುತ್ತಿರುವುದು ಅವುಗಳ 
ಆಕಾಶದಲ್ಪನ ಚಲನೆಯ ಕಾರಣಕ್ಕಿಂತ 
ಮಿಗಿಲಾಗಿ ಅವುಗಳ ನಡುವಣ ಅಂತರದ 
ಆಕಾಶದ ಹಿಗ್ಗುವಿಕೆಯು೦ದ. 


ಹುಟ್ಟನ ಸಾಕ್ಷಾ $ದಾರವಾಗಿ ಹಿಗ್ಗುವಿಕೆ 


ವಿಶ್ವದ ಹಿಗ್ಗುವಿಕೆ ಎಂಬುದು ವಿಶ್ವವಿಜ್ಞಾನದ 
ಒಂದು ಮಹತ್ವದ ಅನ್ವೇಷಣೆ. ಏಕೆಂದರೆ, 


“8-— aT 


ಚಿತ್ರ 6. ಆಕಾಶದ ಹಿಗ್ಗುವಿಕೆ 


ಇದು ವಿಶ್ವಕ್ಕೆ ಒಂದು ಹುಟ್ಟು ಇದೆ 
ಎಂಬುದನ್ನು ಸೂಚಿಸುತ್ತದೆ. ಪ್ರಸ್ತುತ 
ನಿಹಾರಿಕೆಗಕು ದೂರ ಸರಿಯುತ್ತಿವೆ 
ಎಂದು ನಮ್ಮ ವೀಕ್ಷಣೆಗಳು ಸೂಚಿಸುತ್ತಿವೆ. 
ನಾವು ಕಾಲದಲ್ಲಿ ಹಿಂದಕ್ಕೆ ಹೋದರೆ 
ಏನಾಗಬಹುದು? ನಿಶ್ಚಯವಾಗಿ ವಾವು 
ಆಕಾಶವು ಕುಗ್ಗುವುದನ್ನು. ನಿಹಾರಿಕೆಗಳು 
ಪರಪ್ಪರ ಸಮೀಪಿಸುವುದನ್ನು. ಕಡೆಗೆ 
ಸಮಸ್ತವೂ ವಿಶ್ವದ ದವ್ಯಶಕ್ತಿಯನ್ನು 
ಆವರಿಸುತ್ತಾ ಏಕೈಕ ಬಂದುವಿನಲ್ಲ 
ಕುಸಿಯುವುದನ್ನು ಕಾಣಲೇಬೇಕು. 
ದವ್ಯ, ಶಕ್ತಿ, ಅವಕಾಶ ಮತ್ತು ಕಾಲಗಳು 
ಸೂಕ್ಷ್ಕತಮ ಅಸ್ತಿತ್ತದಿಂದ ಹೊರ 
ಹೊಮ್ಮಿದವು ಎಂಬ ಪರಿಕಲ್ಪನೆಯನ್ನು 
ಬೆ್ಲಯಂನ ಬಭೌತವಿಜ್ಞಾನಿ ಜಾರ್ಜ್‌ 
ಅಮೇೇಟ್ರ (Georges Lemaitre) ಅಂಖಾತ 
ಮೊದಲ ಬಾರಿಗೆ ಮಂಡಿಸಿದನು. 
ಅಂತಹ ಆದಿ ಅಸ್ತಿತ್ವದಿಂದ ಈ ವಿಶ್ವವು 
ಮೊದಲ್ಲೊಂಡು ಯಾವುದೋ ಒಂದು 
ರೀತಿಯಲ್ಲ ಹಿಗ್ಗಲಾರಂಭಸಿರಬೇಕು. 
ವಿಶ್ವದ ಹಿಗ್ಗುವಿಕೆಯ ಈ ಪ್ರಾರಂಭಕ್ಕೆ 
'ಬಗ್‌ಬ್ಯಾಂಗ್‌' ಎಂದು ಕರೆಯುವರು. 
ಈ ಪ್ರಾರಂಭ ಒಂದು ಸ್ಫೋಟದಿಂದ 
ಉಂಬಾಗಿರಬಹುದು ಎಂಬುದನ್ನು 
ಸೂಚಿಸಲು 'ಬಗ್‌ಬ್ಯಾಂಗ್‌' (ಮಹಾ 
ಸ್ಫೋಟ) ಎಂದು ಕರೆದರು. 


ಇಂದು ವಿಶ್ವದ ಉಗಮಕ್ಕೆ ಈ ಜಗ್‌ಬ್ಯಾಂಗ್‌ 
ಎಂಬ ನುಡಿಗಟ್ಟನ್ನು ಬಕಸುವುದು ಸರ್ವೇ 
ಸಾಮಾನ್ಯವಾಗಿದೆ. ಆದರೆ ಸತ್ಯವೇನೆಂದರೆ 
ಈ ಹಿಗ್ಗುವಿಕೆಯ ಮೂಲ ಯಾವುದು 
ಅಥವಾ ಸ್ಟೋಟದಿಂದಾಗಿಯೇ ಹಿಗ್ಗುವಿಕೆ 
ಆರಂಭವಾಗಿರಬಹುದೇ ಎಂಬುದು 
ಯಾರಿಗೂ ತಿಆಃಯದು. ನಮಗೀಗ 
ಲಭ್ಯವಿರುವ ವೀಕ್ಷಣಾ ಸೌಲಭ್ಯಗಳ ಮತ್ತು 
ಭೌತವಿಜ್ಞಾನದ ನಿಯಮಗಳ ತಿಳುವಳಕೆಯ 
ನೆರವಿನಿಂದ ವಿಶ್ವದ ಹುಟ್ಟನ ಕಾಲವನ್ನು 
ಪತ್ತೆ ಹಚ್ಚುವುದು ಬಹಳ ಕಷ್ಟವೇ. ಆದರೆ, 
ಈ ವಿಶ್ವವು ಗಾತ್ರದಲ್ಲ ಬೆಳೆಯುತ್ತಿದೆ ಹಾಗು 
ಈ ಮುಂಚೆ ಗಾತ್ರದಲ್ಲದು ಚಿಕ್ಕದಿದ್ದಿರಬೇಕು 
ಎ೦ಬ ಅಂಶ ಮಾತ್ರ ನಿರ್ವಿವಾದ. 


100 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ವಿಶ್ವದ ವಯಸ್ಸು 

ವಿಶ್ವಕ್ನೆ ಒ೦ದು ಹುಟ್ಟು ಎಂದಿದ್ದರೆ ಮೂಡುವ 
ಸಹಜ ಪ್ರಶ್ನೆ ಹಾಗಾದರೆ ಅದರ ವಯಸ್ಸೆಷ್ಟು 
ಎಂಬುದು. ವಿಶ್ವದ ಹಿಗ್ಗುವಿಕೆಯನ್ನು 
ಕುರಿತಾದ ವೀಕ್ಷಣಿಗಳು ಇದಕ್ಕೆ ಉತ್ತರ 
ಕೊಡುತ್ತವೆ. ಅದು ಹೇಗೆಂದು ತಿಆಯಲು 
ಈ ಕೆಳಗಿನ ದೃಷ್ಣಾಂತವನ್ನು ನೋಡಿ: 


ಕಾರ್‌ ರೇಸ್‌ ವೀಕ್ಷಿಸಲು ನೀವು 

ರೇಸ್‌ ಕೋರ್ಸ್‌ಗೆ ಧಾವಿಸುತ್ತಿದ್ದೀರಿ 
ಎಂದಿಟ್ಟುಕೊಳ್ಳ. ಆ ದಿನ ಜದಿಯು ಜನ 
ನಿಬಡವಾಗಿದ್ದು ಟ್ರಾಫಿಕ್ಸ್ನನ್ನು ಹೇಗೋ 
ದಾಟಕೊಂಡು ಕಡೆಗೆ ಆ ಸ್ಥಳವನ್ನು 
ತಲುಷುತ್ತೀರಿ. ಆದರೆ ರೇಸ್‌ ಆಗಲೇ 
ಪ್ರಾರಂಭವಾಗಿದೆ ಎಂದು ನಿಮಗೆ 
ತಿಆಯುತ್ತದೆ. ನೀವು ಗ್ಯಾಲರಿಯಲ್ಲ 
ಕುಳತುಕೊಳ್ಳುತ್ತೀರಿ. ಅಲ್ಲ ಎರಡು 
ತಂಡಗಳು ಪ್ಪರ್ಧಿಸುತ್ತಿವೆ. ಅಲ್ಲ ಒಂದು 
ಕಾರು ಈಗಾಗಲೇ ಸ್ಟಾರ್ಟ್‌ ರೇಖೆಯಬುಂದ 
ಹೊರಟು ಆ ರೇಖೆಯಿಂದ 8೦ ಕಿ.ಮೀ 
ದೂರ ಸಾಗಿದೆ. ಮತ್ತೊಂದು ಕಾರು 40 
ಕಿ.ಮೀ. ಹಿಂದೆ ಉದಿದೆ. ಪ್ರದರ್ಶಕ 
ಫಲಕವು ಎರಡು ಕಾರುಗಳ ವೇಗವನ್ನು 
ಕ್ರಮವಾಗಿ ಗಂಟಿಗೆ 8೦ ಮತ್ತು 4೦ 
ಕಿ.ಮೀ. ಎಂದು ತೋರಿಸುತ್ತಿದೆ (ಚಿತ್ರ 

7 ನೋಡಿ). ಇದರಿಂದ ಈ ರೇಸ್‌ 
ಪ್ರಾರಂಭವಾಗಿ ಒಂದು ಗಂಟಿ ಆಗಿದೆ ಎಂದು 
ನೀವು ಅರಿಯಲು ಹೆಚ್ಚು ಕಾಲ ಬೇಕಾಗದು. 
ಆದರೆ ಈ ತೀರ್ಮಾನಕ್ಷೆ ಬರಬೇಕಾದರೆ 
ಯಾವುದೇ ಕಾಲದಲ್ಲ ಎರಡೂ ಕಾರುಗಳು 
ವೇಗೋತ್ಸರ್ಷ (acceleration) ಅಥವಾ 
ವೇಗಾಪಕರ್ಷ (ರೇeleratiಂn)ವಿಲ್ಪದೆ 
ಒಂದೇ ವೇಗದಲ್ಲ ಸಂಚರಿಸುತ್ತಾ ಇವೆ 
ಎಂಬ ನಿರಾಯಕ ಊಹೆಯನ್ನು 
ಕೈಗೊಳ್ಳಬೇಕಾಗುತ್ತದೆ. 


ಈ ದೃಷ್ಣಾಂತವನ್ನು ನಿಹಾರಿಕೆಗಳಗೆ 
ಅನ್ನ್ವಯುಸೋಣ. ಸೆಕೆಂಡಿಗೆ 140೦೦ ಕಿ.ಮೀ. 
ಸಾಪೇಕ್ಷ ವೇಗವನ್ನು ಹೊಂದಿದ್ದ ನಿಹಾರಿಕೆ 
ನಮ್ಮಿಂದ 6 ಮಿಅಯನ್‌ ಬೆಳಕಿನ 
ವರ್ಷದಷ್ಟು ದೂರದಲ್ತ್ಪತ್ತು ಎಂದೂ ಹಾಗೂ 
ಇದರ ಅರ್ಧದಷ್ಟು ಸಾಪೇಕ್ಷ ವೇಗದಿಂದ 
ಚಆಸುತ್ತಿದ್ದ ನಿಹಾರಿಕೆಯು ನಮ್ಮಿಂದ 


8) & a 


JB ss. ; Pia 


Sp 


CM 
Bliss i ip 
I sms 


ಚಿತ್ರ 7. ಎರಡು ಕಾರುಗಳ ನಡುವಣ ರೇಸ್‌ ಯಾವಾಗ 
ಆರಂಭಗೊಂಡಿತು? 


ಬಾಕ್ಸ್‌ 4. ಜಗ್‌ ಬ್ಯಾಂಗ್‌ 

ವಿಚಿತ್ರ ಸಂಗತಿಯೆಂದರೆ, "ಜಗ್‌ ಬ್ಯಾಂಗ್‌” 
ಎ೦ಬ ನುಡಿಗಟ್ಟನ್ನು ಬದೋಳ ವಿಜ್ಞಾನಿ ಫ್ರೆಡ್‌ 
ಹೊಯ್ದಿ ಬಳಕೆಗೆ ತಂದನು. ಆತ ಸಮಸ್ತ 
ವಿಶ್ವವು ಒಂದು ಸಣ್ಣ ಸೂಕ್ಷಾ ತಿಸೂಕ, 
ಅಂದುವಿನಿಂದ ಪ್ರಾರಂಭಗೊಂಡಿತು 

ಎಂಬ ಪರಿಕಲ್ಪನೆಯು ಹಾಸ್ಕಾಸ್ಟದವೆಂದು 
ಪರಿಗಣಿಸಿದನು. ಒಂದೆಡೆ, ತನ್ನ ಜೀವಿತದ 
ಕಡೆಯವರೆಗೂ ಬಗ್‌ ಬ್ಯಾಂಗ್‌ ಸಿದ್ದಾಂತದ 
ಕಟು ವಿಮರ್ಶಕನಾಗಿ ಮುಂದುವರೆದನು. 
ಮತ್ತೊಂದೆಡೆ, ಆತ ನೀಡಿದನು ಹೆಸರು 
ಮಾತ್ರ ಉದಾಸೀನ ಮಾಡಲಾಗದಷ್ಟು 
ವಿಸ್ಕಯಕಾರಿಯಾಗಿ ಉಳಂಯುತು. 


ಅದರ ಅರ್ಧದಷ್ಟು ದೂರ ಸಾಗಿತ್ತು ಎಂದೂ 
ಹಬಲ್‌ ಕಂಡುಹಿಡಿದನು. ಆದ್ದರಿಂದ, ಜಗ್‌ 
ಬ್ಯಾಂಗ್‌ ಯಾವಾಗ ನಡೆದಿರಬಹುದು 
ಎಂದು ನಾವು ಲೆಕ್ಕ ಮಾಡಬಹುದು: 


ವಿಶ್ವದ ವಯಸ್ಸು - 
ಯಾವುಡೇ ನಿಹಾರಿಕೆ ನಮ್ಮಿಂದ ಇರುವ ದೂರ 1 
ನಮಗೆ ಸಾಪೇಕ್ಷವಾಗಿ ನಿಹಾರಿಕೆಯ ವೇಗ H 


ಹಬಲ್‌ ಸ್ಥಿರಾಂಕದ ಲೆಕ್ಸಾಚಾರ ಏಕೆ 
ಅಷ್ಟೊಂದು ಮುಖ್ಯ ಎಂಬುದನ್ನು ಇದು 
ವಿವರಿಸುತ್ತದೆ. ಇದು ವಿಶ್ವದ ವಯಸ್ಸನ್ನು 
ಅಂದಾಜಸಲು ಸಹಾಯ ಮಾಡುತ್ತದೆ. 
ಹೀಗೆ ಮಾಡುವುದರಿಂದ ನಾವಿಂದು ಲೆಕ್ಕ 
ಮಾಡಿದ ದರದಲ್ಪಯೇ ವಿಶ್ವವು ಸದಾ 
ಹಿಗ್ಗುತ್ತಾ ಬಂದಿದೆ ಎಂದು ನಿರ್ಣಾಯಕವಾಗಿ 
ಊಹಿಸುತ್ತೇವೆ ಎಂಬುದೇನೋ ನಿಜವೇ. 
ನಿಹಾರಿಕೆಗಕ ವೇಗವನ್ನು ಕುರಿತ ಸದ್ಯದ 
ಅತ್ಯುತ್ತಮ ಅಂದಾಜುಗಳ ಪ್ರಕಾರ ವಿಶ್ವವು 
14 ಶತಕೋಟ ವರ್ಷಗಳಷ್ಟು ಹಳೆಯದು. 
ಹೀಗೆ ದೂರದ ಗತಕಾಲದಲ್ಲ ಬಗ್‌ 
ಬ್ಯಾಂಗ್‌ ಸಂಭವಿಸಿರಬೇಕು. 


ಸದಾಸ್ಥಿತ ಅಥವಾ ಉಗಮಿತ 


2೨೦ ನೇ ಶತಮಾನದ ಮಧ್ಯದಲ್ಲ 
ವಿಶ್ವವನ್ನು ಕುರಿತಾದ ಎರಡು ಸಿದ್ದಾಂತಗಳು 
ಸರ್ಧೆಯಲ್ಲದ್ದವು. ಬಗೋಳ ವಿಜ್ಞಾನಿಗಳಾದ 
ಹರ್ಮನ್‌ ಬೋಂಡಿ, ಥಾಮಸ್‌ 

ಗೋಲ್ಡ್‌ ಮತ್ತು ಫ್ರೆಡ್‌ ಹೊಯ್ಸ (Fred 
Hoyle) - ಇವರುಗಳು ಮಂಡಿಸಿದ 
ಸ್ಥಿರಸ್ಪಿತಿ ಸಿದ್ದಾಂತವು ದೇಶಕಾಲಗಳಕಲ್ಪ 
ಅನಂಿತವಾಗಿರುವ ವಿಶ್ವವನ್ನು ಕುರಿತಾಗಿ 
ಹೇಳತು. ಈ ಸಿದ್ಧಾಂತದ ಪ್ರಕಾರ ವಿಶ್ವವು 
ಸದಾ ಅಸ್ಪಿತ್ತದಲ್ಲದೆಯಾದ್ದರಿಂದ ಅದರೆ 
ಹುಟ್ಟನ ಬಗೆಗೆ "ಮಾತನಾಡುವುದು 
ಅರ್ಥಹೀನ. ಇದಕ್ಕೆ ಪರ್ಯಾಯವಾಗಿದ್ದುದು 
ಬಗ್‌ ಬ್ಯಾಂಗ್‌ ಸಿದ್ದಾಂತ. ಇದನ್ನು 


ಜಾರ್ಜ್‌ ಗಾಮೊ, ರಾಲ್ಡ್‌ ಅಲ್ಪರ್‌ ಮತ್ತು 
ರಾಬರ್ಟ್‌ ಹರ್ಮನ್‌ (ಚಿತ್ರ 8 ನೋಡಿ)- 
ಮಂಡಿಸಿದರು. ಈ ಸಿದ್ಧಾಂತವು ವಿಶ್ವಕ್ಗೆ 
ಒಂದು ಆದಿ ಇದೆ ಎಂಬ ಪರಿಕಲ್ಪನೆಯನ್ನು 
ಮುಂದಿಟ್ಟತು. 


ವಿಶ್ವವು ಸದಾ ಹಿಗ್ಗುತ್ತಿದೆ ಎಂಬ ತಿಳುವಳಕೆ 
ಸ್ಲಿರಸ್ಪಿತಿ ಮಾದರಿಗೆ ಸಂಚಕಾರ ಒಡ್ಡಿತು. 
ವಿಶ್ವವು ಹಿಗ್ಗುತ್ತಾ ಇದ್ದಲ್ಲಿ ಹಾಗೂ 

ಇದು ಅನಂತ ಕಾಲದಿಂದ ಹೀಗೆ 
ನಡೆದುಕೊಂಡು ಬಂದಿದ್ದಲ್ಲ ಅವುಗಳು 
ನಾವು ರಾತ್ರಿ ಆಕಾಶದಲ್ಲ ಕಾಣಲಾಗದಷ್ಟು 
ಪರಸ್ಪರ ದೂರ ಸರಿದಿದ್ದಿರಬೇಕಾಗಿತ್ತು. 
ಸಷ್ಟವಾಗಿಯೇ ಅದು ಹಾಗಲ್ಲ. ನಮ್ಮ 
ಟಿಅಸ್ನೋಪುಗಳನ್ನು ಯಾವುದೇ ದಿಕ್ಕಿನಲ್ಲ 
ತಿರುಗಿಸಿದರೂ ಸಹ ಅನೇಕ ನಿಹಾರಿಕೆಗಳು 
ನಮಗೆ ಕಂಡೇ ತೀರುತ್ತವೆ. 


(1 


ರಾಲ್ಡ್‌ ಆಲ್ಕರ್‌ (1921-2007) 


ಚಿತ್ರ ಆ. ರಾಬರ್ಟ್‌ ಹರ್ಮನ್‌ರೊಡನೆ ಬಗ್‌ ಬ್ಯಾಂಗ್‌ 
ಸಿದ್ಧಾಂತವನ್ನು ವಿಕಾಸಗೊಳಸಿದ ಜಾರ್ಜ್‌ ಗಾಮೊ 
ಮತ್ತು ರಾಲ್ಡ್‌ ಅಲ್ಕರ್‌. ಗಾಮೊ ಸೋವಿಯತ್‌ 
ಯೂನಿಯನ್‌ನಲ್ತ ಜನ್ಯ ತಾಳದ. ಯುರೋಪ್‌ನಲ್ಪ 
ಕೆಲ ಕಾಲವಿದ್ದು ನಂತರ 193೦ರ ದಶಕದಲ್ತ 
ಅಮೇರಿಕೆಗೆ ತೆರಜದ. ನಂತರ ಅಮೇರಿಕಾದ ಜಾರ್ಜ್‌ 
ವಾಷಿಂಗ್‌ಟನ್‌ ವಿಶ್ವವಿದ್ಯಾಲಯದಲ್ಲ ಅಧ್ಯಾಪಕನಾಗಿ 
ಸೇರಿದ. ತನ್ನ ವಿದ್ಯಾರ್ಥಿ ರಾಲ್‌ ಆಲ್ಬರ್‌ ಮತ್ತು 
ಸಹೋದ್ಯೋಗಿ ರಾಬರ್ಟ್‌ ಹರ್ಮನ್‌ರೊಡನೆ 
ಜೊತೆಗೂಡಿ ಬಗ್‌ ಬ್ಯಾಂಗ್‌ ಸಿದ್ಧಾಂತದ ಮೇಲೆ 
ಸಾಕಷ್ಟು ಕೆಲಸ ಮಾಡಿದ್ದಲ್ಲದೆ ವಿಶ್ವ ಮೈಕ್ರೊವೇವ್‌ 
ಹಿನ್ನೆಲೆ ವಿಕಿರಣದ ಅಸ್ತಿತ್ವದ ಬಣ್ಣೆ ಊಹಿಸಿದ. 


ಸ್ಥಿರಸ್ಸಿತಿ ಸಿದ್ಧಾಂತವನ್ನು ಸಮರ್ಥಿಸಿದವರು 
ಈ ಕಸಿವಿಸಿಕಾರಕ ವಿರೋಧಾಭಾಸವನ್ನು 
ನಿವಾರಿಸಲು ವಿಶ್ವವು ಹಿಗ್ಗುತ್ತಾ ಹೋದಂತೆ 
ಶೂನ್ಯ ಅವಕಾಶದಿಂದ ದ್ರವ್ಯವು ತಂತಾನೇ 
ಸೃಷ್ಟಿಯಾಗುತ್ತಾ ಹೋಯುತು ಎಂಬ ವಿವರಣೆ 
ಕೊಟ್ಟರು. ಈ ವಿಚಾರದಲ್ಲ ತೊಡಕಿಲ್ಲದೇ 
ಇಲ್ಲ. ಭೌತದ್ರವ್ಯದ ಸ್ಥಾಯುತ್ವ ನಿಯಮವನ್ನು 
ಇದು ಉಲ್ಲಂಘಿಸಿತು. ಉದಾಹರಣೆಗೆ, 

ಈ ನಿಯಮದ ಪ್ರಕಾರ ಶಕ್ತಿಕ್ಷೇತ್ರದಿಂದ 
ತಂತಾನೆ ದ್ರವ್ಯವು ಸೃಷ್ಟಿಗೊಂಡಾಗ ಅಷ್ಟೇ 
ಮೊತ್ತದ ಪ್ರತಿದವ್ಯವೂ ರೂಪುಗೊಳ್ಳುತ್ತದೆ. 
ವಾಸವವಾಗಿ, ವಿಶ್ವದಲ್ಲ ದ್ರವ್ಯಕ್ಕಿಂತ 
ಪತಿ-ದವ್ಯವು ಅತಿ ಅಲ್ಲ ಪ್ರಮಾಣದಲ್ಲ 
ಕಂಡುಬರುತ್ತದೆ. ಅಲ್ಲದೆ. ವಿಶ್ವದ 
ಹಿಗ್ಗುವಿಕೆಯನ್ನು ಸರಿದೂಗಿಸಲು ದ್ರವ್ಯ 
ಸೃಷ್ಟಿಯ ದರ ಎಷ್ಟು ಅತ್ಯಲ್ಲವೆಂದರೆ 

(ಪ್ರತಿ ಅಟಆಅಯನ್‌ (ಒ೦ದು ಲಕ್ಷಕೋಟ) 
ವರ್ಷಕ್ಷೆ ಒಂದು ಜಲಜನಕದ ಪರಮಾಣು) 
ಆ ಕ್ರಿಯೆ ಆಗುತ್ತಿರುವಂತೆ ಅದನ್ನು ನೇರವಾಗಿ 
ವೀಕ್ಷಿಸುವುದು ಕಷ್ಟಸಾಧ್ಯ. 


ವಿಜ್ಞಾನದಲ್ಲ ಪ್ರಾಯೋಗಿಕವಾಗಿ ಅಥವಾ 
ವೀಕ್ಷಣಾತ್ಕಕವಾಗಿ ತಾಳೆ ನೋಡಲಾಗದ 
ವಿಚಾರಗಳ ಜೀವಿತಕಾಲ ಅತ್ಯಲ್ಪ. ಅಂತಹ 
ವಿಚಾರಗಳು ವೈಜ್ಞಾನಿಕ ಸಿದ್ದಾಂತಗಳು 
ಎನಿಸಿಕೊಳ್ಳಲು ಅರ್ಹವಾಗಿರುವುದಿಲ್ಲ. 
ಬದಲಾಗಿ ಅವು ಆಧಾರ ಕಲ್ಪನೆ ಅಥವಾ 
ಅನುಭವದ ಊಹೆ ಎನಿಸಿಕೊಳ್ಳಬಹುದು. 
ತಂತಾನೆ ಸೃಷ್ಟಿಗೊಳ್ಳುವ ದವ್ಯದ 

ಹೊಯ್‌ ಆಧಾರ ಕಲ್ಪನೆಗೆ ವೈಜ್ಞಾನಿಕ 
ಸಮುದಾಯದಿಂದ ಅಲ್ಪ ಪುರಸ್ಥಾರ 
ಮಾತ್ರ ದೊರಕಿತು. ಮತ್ತೆ ಮತ್ತೆ ಕೈಗೊಂಡ 
ವೀಕ್ಷಣೆಗಳ೦ದ ವಿಶ್ವದ ಹಿಗ್ಗುವಿಕೆ 
ಎಂಬುದು ಸ್ಥಿರನೆಲೆಯನ್ನು ಪಡೆಯುತ್ತಾ 
ಬಂದಿದ್ದರಿಂದ ಸ್ಥಿರಸ್ಪಿತಿ ಸಿದ್ದಾಂತದ ಭವಿಷ್ಯ 
ಮಸುಕಾಗಲು ಪ್ರಾರಂಭಸಿತು. 


ವೀಕ್ಷಣೆಬುಂದ ಪರೀಕ್ಷಿಸಲು ಮತ್ತು 
ಪ್ರಮಾಣೀಕರಿಸಲು ಸಾಧ್ಯವಾಗುವ 
ಸಂಗತಿಯನ್ನು ಯಾವುದೇ ವೈಜ್ಞಾನಿಕ 
ಮಾದರಿಯು ಊಹಿಸಿದಲ್ಲ ಮಾತ್ರ ಅದು 
ಬಲವುಳ್ನದ್ದಾಗಿರುವುದು. ಆಧುನಿಕ ವಿಜ್ಞಾನ 
ಇತಿಹಾಸದ ರೋಮಾಂಚಕಾರಿ ಕಥೆಗಳಲ್ಲ 
ಒಂದಾದ ಬಗ್‌ ಬ್ಯಾಂಗ್‌ ಸಿದ್ದಾಂತ 
ಎರಡನೇ ಬಾರಿಗೆ ಸ್ಥಿರಸ್ಥಿತಿ ಸಿದ್ಧಾಂತದ 
ಮೇಲೆ ಜಯ ಸಾಧಿಸಿ ಇಂತಹ ಒಂದು 
ಸಿದ್ದಾಂತವಾಗಲದೆ. ಜಾರ್ಜ್‌ ಗಾಮೊ 
ಮತ್ತು ಸಂಗಡಿಗರು 1948ರಲ್ಲ ಬಗ್‌ 
ಬ್ಯಾಂಗ್‌ ವಿಶ್ವವಿಜ್ಞಾನವನ್ನು ಆಧರಿಸಿದ 
ಒಂದು ವಿಜ್ಞಾನ ಸಂಶೋಧನಾ 
ಪ್ರಬಂಧದಲ್ಲ ಈ ಸಂಗತಿಯನ್ನು 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ | 101 


ಡೇವಿಡ್‌ ವಿಲ್ಪನ್‌ಸನ್‌ (1935 - 2002) 


ರಾಬರ್ಟ್‌ ಡಿಕ್‌ (1916 - 1997) 


ಜಮ್‌ ಪೀಬಲ್ಡ್‌ (ಜನನ 1935) 


ಚಿತ್ರ ೨. ಪಿನ್ಹ್‌ಆನ್‌ ವಿಶ್ವವಿದ್ಯಾಲಯದಲ್ಲ ಕೆಲಸ ಮಾಡುತ್ತಿದ್ದ ರಾಬರ್ಟ್‌ ಡಿಕ್‌, ಡೇವಿಡ್‌ ವಿಲ್ಣನ್‌ಸನ್‌ ಮತ್ತು ಜಮ್‌ ಪೆಬಲ್ತ್‌. ಜಾರ್ಜ್‌ ಗಾಮೋ ಮತ್ತವನ ಗುಂಪು ಊಹಿಸಿದ 
ವಿಶ್ವ ಮೈಕ್ರೊವೇವ್‌ ಹಿನ್ನೆಲೆ ವಿಕಿರಣದ ಅಸ್ತಿತ್ವವನ್ನು ಕಂಡುಹಿಡಿಯಲು ಈ ಬಗೋಳ ವಿಜ್ಞಾನಿಗಳು ನಿರಂತರ ಪ್ರಯೋಗಗಳನ್ನು ಕೈಗೊಂಡರು. 


ಊಹಿಸಿದರು. ವೀಕ್ಷಣೆಗಳ ಆಧಾರದ ಮೇಲೆ 
೨೦ ವರ್ಷಗಳ ನಂತರ ಅದು ಸತ್ಯವೆಂದು 
ಅದೃಷ್ಟವಶಾತ್‌ ಸಾಧಿಸಲ್ಪಟ್ಟತು. 


ವಿಶ್ವದ ಅತ್ಯಂತ ಪುರಾತನ ಬೆಳಕ8ನ 
ಆವಿಷ್ಣಾರ 

ಜಗ್‌ ಬ್ಯಾಂಗ್‌ ಸಿದ್ದಾಂತದ ಪ್ರಕಾರ ವಿಶ್ವವು 
ರೂಪುಗೊಂಡ ಕೆಲವು ಸೆಕೆಂಡುಗಳ ನಂತರ 
ವಿಶ್ವವು ಅತಿ ಶಕ್ತಿಯುತ ಘೋಲಾನ್‌ಗಳು 
ಮತ್ತು ಮೂಲಭೂತ ಕಣಗಳ ಒಂದು 
ಸಾಂದ್ರ ಸಮುದವಾಗಿತ್ತು. ಈ ಸಮುದ್ರದ 
ಘೋಟಬಾನುಗಳು ನಾವು ಬೆಳಕಿನ ರೂಪದಲ್ಲಿ 
ಕಾಣುವ ಶಕ್ತಿಯುತ ಘೋಟಾನುಗಳಗಿಂತ 
ಜಲಯನ್‌ ಪಟ್ಟು ಶಕ್ತಿಯುತವಾಗಿದ್ದವು. 
ಈ ಪ್ರಾರಂಭಕ ವಿಶ್ವವೂ ಸಹ ಹಿಗ್ಗುತ್ತಅತ್ತು. 
ಹಿಗ್ಗುವಿಕೆ ಒ೦ದು ವಿಧದ ಕೆಲಸ ಎಂದು 
ಭೌತವಿಜ್ಞಾನವು ಹೇಳುತ್ತದೆ. ಎಲ್ಲದರಿಂದಲೂ 
ಪ್ರತ್ಯೇಕವಾಗಿರುವ ಒಂದು ಭೌತಿಕ 
ವ್ಯವಸ್ಥೆಯು ಅಂತರ್ಪಕ್ಷಿ (ಇಂಟರ್ನಲ್‌ 
ಎನರ್ಜ) ಎನ್ನಲಾಗುವ ಅದರದೇ ಆದ 
ಶಕ್ತಿಯನ್ನು ವ್ಯಯುಸಿದಾಗ ಮಾತ್ರ ಅದು 
ಕೆಲಸ ಮಾಡಬಲ್ಲದು. ಈ ವಾಸ್ತವಾಂಶವು 
ಭೌತವಿಜ್ಞಾನದ ಒಂದು ಶಾಖೆಯಾದ 
ಉಪಷ್ಪಬಲ ವಿಜ್ಞಾನದ (Thermodynamics) 
ಮೂಲಾಧಾರ. ನಮ್ಮ ವಿಶ್ವವೂ ಸಹ 

ಒಂದು ಪ್ರತ್ಯೇಕಿತ ವ್ಯವಸ್ಥೆ. ಅನ್ಯೋನ್ಯ 
ಕ್ರಿಯೆಯಾಗಲಆ ಅಥವಾ ಶಕ್ತಿಯನ್ನು 
ಎರವಲು ಪಡೆಯುವದಕ್ಲಾಗಅೀ 

ವಿಶ್ವದ ಹೊರಗೆ ಏನೂ ಇಲ್ಲ ಎಂದು 

ನಾವು ಹೇಳಬಲ್ಲೆವು. ಇದು ಯಾವುದೇ 


ಕೆಲಸ ಮಾಡಬೇಕಾದರೆ, ಅಂದರೆ 
ಹಿಗ್ಗುವುದು ಮತ್ತು ದೊಡ್ಡದಾಗುವುದು, 
ತನ್ನು ಅಂತರ್ಪಕ್ತಿಯನ್ನು 
ಬಳಸಿಕೊಳ್ಳಬೇಕಾಗುವುದು. ಅಂದರೆ, 
ವಿಶ್ವವು ಹುಟ್ಟದ ತಕ್ಷಣ ಅದರಲ್ಲ ತುಂಬದ 
ಘೋಟಬಾನುಗಳು ತಮ್ಮ ಶಕ್ತಿಯನ್ನು 
ಕಳೆದುಕೊಳ್ಳಬೇಕಾಗಿ ಬಂದಿರಬೇಕೆಂದು 
ಇದರ ಅರ್ಥ. 


ಈ ಆಲೋಚನಾ ಸರಣಿಯನ್ನು ಅನುಸರಿಸಿ 
ಜಾರ್ಜ್‌ ಗಾಮೊ ಮತ್ತು ಸಂಗಡಿಗರು ಒಂದು 
ಪಕ್ಷ ಜಗ್‌ಬ್ಯಾಂಗ್‌ ಸಿದ್ದಾಂತ ನಿಜವೇ 
ಆದಲ್ಲ ಅದರ ಅಸ್ತಿತ್ತದ ಪ್ರಥಮ ಕ್ಷಣಗಳ 
ವಿಕಿರಣವನ್ನು (ಅಂದರೆ ಘೋಟಾನುಗಳನ್ನು) 
ಇಂದಿಗೂ ಪತ್ತೆ ಹಚ್ಚಲು ಸಾಧ್ಯವಾಗಬೇಕು 
ಎಂದು ಊಹಿಸಿದರು. ಆದರೆ ಬಗ್‌ಬ್ಯಾಂಗ್‌ 
ನಂತರದ ಹಿಗ್ಗುವಿಕೆಯ 14 ಜಅಯನ್‌ 
ವರ್ಷಗಳಕಲ್ಲ ಈ ವಿಕಿರಣದ ಶಕ್ತಿ ಸಾಕಷ್ಟು 
ಪಮಾಣದಲ್ಲ ಕ್ಷೀಣವಾಗಿದ್ದಿರಬೇಕು. ಗಾಮೊ 
ಮತ್ತು ಆತನ ತಂಡ ಈ ವಿಕಿರಣಗಳು ನಾವು 
ಬರಿಗಣ್ಣಿನಲ್ಲ ಕಾಣುವ ಬೆಕಕಿಗಿಂತಲೂ 
ಸಾವಿರಪಟ್ಟು ಅಲ್ಲ ಪಕ್ತಿಯುಜ್ಞ 

ಮೈಕ್ರೊವೇವ್‌ ಘೋಬಟಾನುಗಳ ರೂಪದಲ್ಲ 
ಅಸ್ತಿತ್ತದಲ್ಲದ್ದಿರಬೇಕು ಎಂದು ತರ್ಕಿಸಿತು. 
ಇದು ನಿಜಕ್ಸೂ ಇದ್ದರೆ ಈ ವಿಕಿರಣ ಸಮಸ್ತ 
ವಿಶ್ವವನ್ನು ವ್ಯಾಪಿಸುತ್ತದೆಯಾದ್ದರಿಂದ 
ಗಗನದ ಎಲ್ಲಾ ದಿಕ್ಕನಲ್ಲೂ ಇದನ್ನು 
ಗುರುತಿಸಲು ಸಾಧ್ಯವಾಗಬೇಕು. 

ಗಾಮೊ ಮತ್ತು ಆತನ ತಂಡ ಇದನ್ನು 

"ವಿಶ್ವ ಮೈಕ್ರೊವೇವ್‌ ಹಿನ್ನೆಲೆ ವಿಕಿರಣ” 
(ಕಾಸ್ಕಿಕ್‌ ಮೈಕ್ರೊವೇವ್‌ ಬ್ಯಾಕ್‌ಗ್ಲೌಂಡ್‌ 


102 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ರೇಡಿಯೇಷನ್‌) ಅಥವಾ ಸಂಕ್ಷಿಪ್ತವಾಗಿ 
ಸಿಎಮ್‌ಬಆರ್‌/€MBಔR ಎಂದು ಕರೆದರು. 


ಸಿಎಮ್‌ಜಆರ್‌ ಅನ್ನು ಪತ್ತೆ ಹಚ್ಚುವ 
ಸಾಧ್ಯತೆಯನ್ನು ಕುರಿತು ಕುತೂಹಲಕ್ಕೆ 
ಒಳಗಾಗಿ ಪ್ರಿನ್ಜ್‌ಟನ್‌ ವಿಶ್ವವಿದ್ಯಾನಿಲಯದ 
ರಾಬರ್ಟ್‌ ಡಿಕ್‌ ನೇತೃತ್ವದ ಒಂದು 
ಸಂಶೋಧಕರ ತಂಡವು ಅತ್ಯಲ್ಪ ಶಕ್ತಿಯುಳ್ಳ 
ಘೋಟಬಾನುಗಳನ್ನು ಪತ್ತೆ ಮಾಡುವಷ್ಟು 
ಸೂಕ್ಷ್ಯಗ್ರಾಹಿ ರೇಡಿಯೋ ಆ್ಯಂಟೆನಾ-ಗ್ರಾಹಕ 
ವ್ಯವಸ್ಥೆಯನ್ನು ತಯಾರಿಸಲು ಆರಂಭಸಿತು. 
ಯಾವ ದಿಕ್ಕಿಗೆ ಮುಖ ಮಾಡಿದೆಯೋ ಆ 
ದಿಕ್ಕಿನಿಂದ ಬರುವ ಯಾವುದೇ ವಿಕಿರಣ 
ಪ್ರವಾಹವನ್ನು (ಘೋಟಾನುಗಳನ್ನು) 
ಸಂಗ್ರಹಿಸುತ್ತಿದ್ದ ಈ ್ಯಂಟಿನಾ ಬಕೆಬಟ್‌ನಂತೆ 
ಕಾರ್ಯನಿರ್ವಹಿಸುತ್ತಿತ್ತು. ಅದರ 

ಗ್ರಾಹಕವು ವಿವಿಧ ಶಕ್ತಿ ತರಂಗಗಳಗೆ 
ಹೊಂದಿಸಲು ಸಾಧ್ಯವಾಗುವಂತಿದ್ದು 
ಆ್ಯಂಟೆನಾ ಸಂಗ್ರಹಿಸಿದ ಸಂಕೇತಗಳನ್ನು 
ದಾಬಲಸುತ್ತಿತ್ತು. ಇದರ ಜೊತೆಜೊತೆಗೆ ಡಿಕ್‌ 
ಮತ್ತು ಆತನ ಸಹೋದ್ಯೋಗಿಗಳಾದ 
ಡೇವಿಡ್‌ ವಿಲ್ಲನ್‌ಸನ್‌ ಮತ್ತು ಜಮ್‌ ಫೆಬಲ್ಡ್‌ 
(ಚಿತ್ರ ೨ ನೋಡಿ) ಬೇರೆ ಬೇರೆ ಶಕ್ತಿ ಸ್ತರದಲ್ಲ 
ಸಿಎಮ್‌ಜಆರ್‌ ನಿಂದ ನಿರೀಕ್ಷಿಸಬಹುದಾದ 
ತೀವ್ರತೆಯನ್ನು ಅಂದಾಜಸಲು ಬೇಕಾದ 
ದೀರ್ಪ ಮತ್ತು ಕಠಿಣ ಲೆಕ್ಸಾಚಾರವನ್ನು 
ಪ್ರಾರಂಭಸಿದರು. ಡಿಕ್‌ ಮತ್ತು ಆತನ 
ತಂಡ ಗಾಮೊ ಊಹಿಸಿದ ಸಂಗತಿಯನ್ನು 
ಪರೀಕ್ಷಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ 
ಸಮಯದಲ್ಲೇ ಪ್ರಿನ್ನ್‌ಆಚನ್‌ನಿಂದ 

ಅನತಿ ದೂರದಲ್ಲ ಯುವ ರೇಡಿಯೋ 


ಚಿತ್ರ 10. ಆರ್ನೊ ಪೆನ್ಲಿಯಾಸ್‌ ಮತ್ತು ರಾಬರ್ಟ್‌ 
ವಿಲ್ಲನ್‌ ವಿಶ್ವ ಮೈಕ್ರೊವೇವ್‌ ಹಿನ್ನೆಲೆ ವಿಕಿರಣವನ್ನು 
CMBR ಪತ್ತೆ ಹಚ್ಚಲು ತಾವು ಬಳಸಿದ 2೦ ಅಡಿ 
ಉದ್ದದ ಕೊಂಜನಾಕಾರದ ್ಯಂಟಿನಾ ಮತ್ತು ಗ್ರಾಹಕ 
ಉಪಕರಣದ ಮುಂಡೆ ನಿಂತಿರುವುದು. 


ಎಂಜನಿಯರುಗಳೀರ್ವರು ಆಕಸ್ಕಿಕವಾಗಿ 
ಸಿಎಮ್‌ಜಆರ್‌ ಅನ್ನು ಪತ್ತೆಹಚ್ಚಿದರು. 


ಸಾವಿರದ ಒಂಭೈನೂರ ಅರವತ್ತರ ದಶಕದಲ್ಲ 
ಅಮೆರಿಕನ್‌ ಎಲೆಕ್ಟ್ರಾನಿಕ್‌ ರಿಸರ್ಚ್‌ ಆಂಡ್‌ 
ಪ್ರಾಡಕ್ಟ್‌ ಡೆವೆಲಪ್‌ಮೆಂಟ್‌ ಕಂಪೆನಿಯಾದ 
ಬೆಲ್‌ ಲ್ಯಾಬ್‌ ರೇಡಿಯೋ ಸಂಕೇತಗಳನ್ನು 
ಸಂದ್ರಹಿಸಿ ಅವುಗಳ ಬಲವರ್ಧನೆ ಮಾಡಿ 
ದೂರ ಸ್ಥಳಗಳಗೆ ರವಾನಿಸುವ ಸಲುವಾಗಿ 
2೦ ಅಡಿ ರೇಡಿಯೋ ಆ್ಯಂಟೆನಾವನ್ನು 
ನಿರ್ಮಿಸಿತ್ತು. ಆದರೆ, ಕೆಲವೇ ವರ್ಷಗಳಲ್ಪ 
ಹೊಸ ಉಪಗ್ರಹಗಳ ಉಡಾವಣಿೆಯುಂದಾಗಿ 
ರೇಡಿಯೊ ಆ್ಯಂಟಿನಾ ವ್ಯವಸ್ಥೆ ಬಳಕೆಯಲ್ಲಿ 
ಇಲ್ಲದಂತಾಗಿದ್ದು ಅವುಗಳನ್ನು ಸಂಶೊಧನಾ 
ಉಡ್ದೇಶಗಳಗೆ ಕೊಡಲಾಯುತು. ಆರ್ನೊೋ 
ಪೆನ್ಸಿಯಾಸ್‌ ಮತ್ತು ರಾಬರ್ಟ್‌ ವಿಲ್ಲನ್‌ 
ಎಂಬ ಇಬ್ಬರು ರೇಡಿಯೋ ಬಣೋಲ 
ವಿಜ್ಞಾನಿಗಳು ಈ ಬೆಲ್‌ ಲ್ಯಾಬ್‌ 
ಆ್ಯಂಟಿನಾವನ್ನು ಆಕಾಶಗಂಗೆಯ 
ಹೊಳಪನ್ನು ಮತ್ತು ಸಮೀಪದ ಹಲವು 
ಇತರ ನಿಹಾರಿಕೆಗಕ ಹೊಳಪನ್ನು ಅಳೆಯಲು 
ಉಪಯೋಗಿಸಲು ಆರಂಭಸಿದರು 

(ಚಿತ್ರ 1೦ ನೋಡಿ). ಪೆನ್ಗಿಯಾಸ್‌ ಮತ್ತು 
ವಿಲ್ಲನ್‌ ಇವರಿಗೆ ಸಿಎಮ್‌ಜಆರ್‌ನ 

ಕುರಿತ ಗಾಮೊವಿನ ಊಹೆಯಾಗಲೀ 


ಅಥವಾ ಅದನ್ನು ಗುರುತಿಸಲು ಡಿಕ್‌ನ 
ಪ್ರಯೋಗಾಲಯದಲ್ಲ ನಡೆದಿದ್ದ ಪ್ರಯತ್ನಗಳ 
ಬಗೆಗಾಗಲೀ ತಿಆದಿರಲಲ್ಲ. 


ಇವರುಗಳು ತಮ್ಮ ವೀಕ್ಷಣೆಗಳನ್ನು 
ದಾಖಅಸಲು ಪ್ರಾರಂಭಸುತ್ತಿದಂತೆ 
ಪೆನ್ಗಿಯಾಸ್‌ ಮತ್ತು ವಿಲ್ಪನ್‌ರಿಗೆ ಒಂದು 
ಸಮಸ್ಯೆ ಎದುರಾಲಯುತು. ಅವರ ಆ್ಯಂಟೆನಾ 
ಮೈಕ್ರೊವೇವ್‌ ಘೋಲಾನ್‌ ರೂಪದಲಿ 
ಸತತವಾದ ಆದರೆ ಕ್ಷೀಣವಾದ ಅನಿಯತ 
ಕಂಪನಗಳನ್ನು (ನಾಯ್‌) ಗ್ರಹಿಸುತ್ತಲೇ 
ಬಂದಿತು. ಇದು ಅವರ ಮಾಪನ ಕ್ರಿಯೆಗೆ 
ಅಡ್ಡಿಯಾಗುತ್ತಿತ್ತು. ಈ ಅನಿಯತ ಕಂಪನ 
ಅವಿಚ್ಚಿನ್ನವಾಗಿದ್ದು ಎಲ್ಲ ಕಡೆಗಳಂದಲೂ 
ಬಂದಂತೆ ತೋರುತ್ತಿತ್ತು. ್ಯಂಟೆನಾವನ್ನು 
ಯಾವ ದಿಕ್ಕಿಗೆ ತಿರುಗಿಸಿದರೂ ಸಹ 

ಅದು ನಿವಾರಣಿಯಾಗಲಲ್ಲ. ಬಹುಶಃ 
ತಮ್ಮ ಎಲೆಕ್ಟ್ರಾನಿಕ್‌ ಉಪಕರಣಗಳ 
ಅಂಗಭಾಗಗಳಲ್ಲ ತೊಂದರೆ ಇರಬಹುದೆಂದು 
ಭಾವಿಸಿ ಆ್ಯಂಟಿನಾ ವ್ಯವಸ್ಥೆಯನ್ನು 
ಸರ್ವಪ್ರಕಾರದಲ್ಲಯೂ ಉತ್ತಮಪಡಿಸಲು 
ಪ್ರಯತ್ನಿಸಿದರು. ಆದರೂ ಸಹ "ಅನಿಯತ 
ಕಂಪನಗಕು'”' ಹಾಗೆಯೇ ಮುಂದುವರೆದು 
ಅವರು ತೀವ್ರ ವ್ಯಥೆಗೆ ಒಳಗಾದರು. ಈ 
ಸಮಸ್ಯೆಯನ್ನು ವಿವರಿಸಲು ಅಥವಾ 
ನಿವಾರಿಸಲು ಸಾಧ್ಯವಾಗದೆ ಸುಮಾರು 
ಒಂದು ವರ್ಷ ಕಳೆಯುತು. 


ಒಂದು ದಿನ ಅರ್ನೊ ಪೆನ್ಸಿಯಾಸ್‌ 

ತನ್ನ ಸಹೋದ್ಯೋಗಿಗಳಲ್ಲ ಒಬ್ಬರಿಂದ 
ಗಾಮೊನ ಕಾರ್ಯದ ಬಣ್ಣೆ ಅರಿತುಕೊಂಡ. 
ಇದಾದ ಅಲ್ಲಕಾಲದ ನಂತರ ಈತ ಮತ್ತು 
ವಿಲ್ಲನ್‌, ಪ್ರಿನ್ನ್‌ಟಚನ್‌ನಲ್ಲದ್ದ ರಾಬಟ್‌ ಡಿಕ್‌ 
ತಂಡದೊಂದಿಗೆ ಸಂಪರ್ಕ ಬೆಕೆಸಿದರು. 
ಪೆನ್ಸಿಯಾಸ್‌ ಮತ್ತು ವಿಲ್ಪನ್‌ ಬಗ್‌ ಬ್ಯಾಂಗ್‌ 
ಮಾದರಿಯು ಊಹಿಸಿದ್ದ ವಿಶ್ವ ಮೈಕ್ರೊವೇವ್‌ 
ಹಿನ್ನೆಲೆ ವಿಕಿರಣಗಳನ್ನು ಆಕಸ್ಕಿಕವಾಗಿ ಪತ್ತೆ 
ಮಾಡಿದ್ದಾರೆಂದು ತಿಃಯಲು ಡಿಕ್‌ ಮತ್ತು 
ಆತನ ಸಹೋಜದ್ಯೋಗಿಗಳಗೆ ಹೆಚ್ಚು ಕಾಲ 
ಹಿಡಿಯಲಲ್ಲ. ಈ ವಿಕಿರಣಗಳು ಬಗ್‌ 
ಬ್ಯಾಂಗ್‌ ಸಿದ್ದಾಂತ ಊಹಿಸಿದ್ದ ಲಕ್ಷಣಗಳನ್ನೇ 
ಹೊಂದಿದ್ದು ಕಡೆಗೂ ಜಗ್‌ ಬ್ಯಾಂಗ್‌ 
ಸಿದ್ದಾಂತದ ವಿಜಯಕ್ಕೆ ಕಾರಣವಾಗಿ 
ಪರಿಣಮಿಸಿತು. ಆರ್ನೊ ಪೆನ್ಗಿಯಾಸ್‌ ಮತ್ತು 
ರಾಬರ್ಟ್‌ ವಿಲ್ಪನ್‌ರಿಗೆ ಸಿಎಮ್‌ಜಆರ್‌ನ 
ಆವಿಷ್ಣಾರಕ್ಸಾಗಿ ಭೌತವಿಜ್ಞಾನದಲ್ಲ ನೊಬೆಲ್‌ 
ಪ್ರಶಸ್ತಿ ದೊರಕಿತು. 


ಸಿಎಮ್‌ಬಆರ್‌ ವಿಶ್ವದ ಪ್ರಾಚೀನತಮ 
ಘೋಟಾನುಗಳಾಗಿದ್ದು ಜಗ್‌ ಬ್ಯಾಂಗ್‌ನ 
ಗತಕಾಲದ ಅವಶೇಷವಾಗಿದೆ. ಇಂತಹ 
ಘೋಬಟಾನುಗಳು ಆಕಾಶದ ಪ್ರತಿ ಘನ 


ಸೆಂಟಮೀಟರ್‌ ಜಾಗದಲ್ಲ ನೂರಾರು 
ಸಂಖ್ಯೆಯಲ್ಲಿವೆ ಹಾಗೂ ಪ್ರತಿಯೊಂದು 
ಘೋಬಲಾನುಗಳು ಸುಮಾರು 13 
ಶತಕೋಟ ವರ್ಷಗಳಷ್ಟು ಹಕೆಯದಾಗಿವೆ. 
ನಾವು ಸಿಎಮ್‌ ಬಆರ್‌ನ ಸತತ ಹೊಡೆತಕ್ಕೆ 
ಒಳಗಾಗುತ್ತಿದ್ದರೂ ನಮಗೆ ಅದರ ಅಸ್ತಿತ್ವದ 
ಅನುಭವ ಆಗುತ್ತಿಲ್ಲ(ಸೌರ ಘೋಟಾನುಗಳ 
ಉಷ್ಟವನ್ನು ಅನುಭವಿಸಿದಂತೆ). ಕಾರಣ, 
ಅವುಗಳ ಶಕ್ತಿ ಅತ್ಯಲ್ಪ. ಆದಾಗ್ಯೂ, 

ನಾವು ವಿಶ್ವದಲ್ಲ ಕಾಣುವ ನಿಹಾರಿಕೆ, 
ನಿಹಾರಿಕೆಯ ಸಮೂಹ ಮತ್ತು ಅಂತಹ 
ಬೃಹತ್‌ ಪ್ರಮಾಣದ ರಚನೆಗಳಗೆ 
ಕಾರಣವಾದ ಬಗ್‌ಬ್ಯಾಂಗ್‌ನ [od 
ಪಿಸುದ್ದನಿಯು ಪ್ರಾರಂಭಕ ವಿಶ್ವದ ಬಗೆಗಿನ 
ಮಾಹಿತಿಯನ್ನು ಅಡಗಿಸಿಕೊಂಡಿದೆ. 
ಅವುಗಳ ಪ್ರಾಮುಖ್ಯತೆಯ ಕಾರಣದಿಂದ 
ಈಗಲೂ ಭೂಮಿಯುಂದ ಹಾಗೂ 
ಎತ್ತರದಲ್ಲ ಹಾರಾಡುವ ಬಲೂನು 
ಪ್ರಯೋಗಗಳಂ೦ದ ಮತ್ತು ಉಪಗ್ರಹಗಳ೦ದ 
ಸಿಎಮ್‌ಬಆರ್‌ನ ವೀಕ್ಷಣೆಯನ್ನು 
ಮಾಡುತ್ತಲೇ ಇದ್ದೇವೆ. 


ಇನ್ನೂ ಮುಗಿಯದ ಕಥೆ 


ಆದಿಯನ್ನು ಹೊಂದಿರುವ ವಿಶ್ವದ ವೈಜ್ಞಾನಿಕ 
ಅರಿವು ಒಂದು ಶತಮಾನದಷ್ಟೇ ಹಳೆಯದು. 
ವಿಶ್ವದ ಹಿಗ್ಗುವಿಕೆಯ ಆವಿಷ್ಣಾರದಿಂದ 
ಹಿಡಿದು ವಿಶ್ವ ಮೈಕ್ರೊವೇವ್‌ ಹಿನ್ನೆಲೆ 
ವಿಕಿರಣದ ಗುರುತಿಸುವಿಕೆಯವರೆಗೆ ಬಗ್‌ 
ಬ್ಯಾಂಗ್‌ ಸಿದ್ದಾಂತ ಹಲವಾರು ವೀಕ್ಷಣೆಗಳ 
ಪರೀಕ್ಷೇಯಲ್ಲ ಸಫಲವಾಗಿದೆ. ಆದಾಗ್ಯೂ. 
ಭೌತಿಕ ವಿಶ್ವವನ್ನು ಕುರಿತ ನಮ್ಮ 
ತಿಳುವಳಕೆಯಲ್ಲ ಹಲವು ಕೊರತೆಗಳವೆ. 
ಬಗ್‌ ಬ್ಯಾಂಗನ್ನು ಪ್ರಚೋದಿಸಿದ್ದು 

ಏನು? ಅಥವಾ. ಆದಿಯಲ್ಲ ವಿಶ್ವದ 

ಭೌತಿಕ ಸ್ಥಿತಿ ಹೇಗಿತ್ತು? ಎಂಬುವುದರ 

ಬದ್ದೆ ನಮಗೆ ನಿಜವಾಗಿಯೂ ಅರಿವಿಲ್ಲ. 
ಬಗ್‌ ಬ್ಯಾಂಗ್‌ ವಿಶ್ವವಿಜ್ಞಾನದ ಒಂದು 
ನಿರೂಪಣೆಯ ಪ್ರಕಾರ ವಿಶ್ವವು ಸೆಕೆಂಡಿನ 
ಅತ್ಯಲ್ಪ ಭಾಗದಷ್ಟು ಅವಧಿಯಲ್ಲ ಉಬ್ಬರ 
(ಇನ್‌ಫ್ಲೇಷನ್‌) ಎಂದು ಕರೆಯಲಾಗುವ 
ಹಿಗ್ಗುವಿಕೆಯ ಅತಿವೇಗದ ಹಂತವನ್ನು 
ಪಡೆಯಿತು. ಈ ಉಬ್ಬರ ಮಾದರಿಯನ್ನು 
ವಿಶ್ವ ಮೈಕ್ರೋವೇವ್‌ ಹಿನ್ನೆಲೆ ವಿಕಿರಣದ 
ಕೆಲವು ಸಮಸ್ಯೆಗಳನ್ನು ವಿವರಿಸಲು 
ವಿಜ್ಞಾನಿಗಳು ಮಂಡಿಸಿದರು. ಆದರೆ, 
ಅಂತಹ ಅತಿ ವೇಗದ ಹಂತ ನಿಜಕ್ಕೂ 
ಇದ್ದಿತೇ? ಹಾಗೆ ಇದ್ದ ಪಕ್ಷದಲ್ಲ 

ಅದಕ್ಕೆ ಬೇಕಾದ ಶಕ್ತಿಯ ಆಕರ 
ಯಾವುದಿದ್ದಿರಬಹುದು? ಎಂಬುದು 
ಅಪಸ್ಪಷ್ಟವಾಗಿವೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ '! ಜೂನ್‌ 2೦೭2೦ 103 


ಅಲ್ಲದೆ, ಇದಕ್ಕಿಂತಲೂ ದೊಡ್ಡ ಪ್ರಶ್ನೆಗಳು 
ಇವೆ. ಕಕೆದ ಮೂರು ದಶಕಗಳ ವಿಶ್ವವಿಜ್ಞಾನ 
ಇದುವರೆಗೂ ಅಜ್ಞಾತವಾಗಿದ್ದ ಕಪ್ಪು 

ದವ್ಯ (ಡಾಕ್‌ ಮ್ಯಾಟರ್‌) ಮತ್ತು 

ಕಪ್ಪು ಶಕ್ತಿ(ಡಾರ್ಕ್‌ ಎನರ್ಜಿ) ಎ೦ಬ 

ಎರಡು ಬ್ರಹ್ಮಾಂಡದ ಘಟಕಗಳನ್ನು 

ಬೆಳಕಿಗೆ ತಂದಿತು. ಇಂದಿನ ವಿಶ್ವದ 

ಶಕ್ತಿ ಸಾಂದ್ರತೆಯ ಶೇ.೨6 ರಷ್ಟು ಈ 
ಎರಡು ಘಟಕಗಳಂದಲೇ ಆಗಿದೆ. ಇದಕ್ಕೆ 
ಹೋಟಸಿದಾಗ, ನಮ್ಮ ಸುತ್ತಲೂ ಕಾಣುವ 
ಗ್ರಹಗಳು. ನಮ್ಮ ನಿಹಾರಿಕೆಯ ಅನೇಕ 
ಶತಕೋಟ ನಕ್ಷತ್ರಗಳು. ನಮ್ಮ ವಿಶ್ವದಲ್ಲರುವ 


ಲಕ್ಲಾನುಲಕ್ಷಕೋಟ ನಿಹಾರಿಕೆಗಳು, ವಿಶ್ವ 
ಮೈಕ್ರೊವೇವ್‌ ಹಿನ್ನೆಲೆ ವಿಕಿರಣಗಳು. 
ಮುಂತಾದ ಸಾಮಾನ್ಯ ದವ್ಯವು ನಮಗೆ 
ತಿಆದಿರುವ ವಿಶ್ವದ 4% ನಷ್ಟು ಮಾತ್ರ ಇದೆ. 
ಈ ಕಪ್ಪು ದವ್ಯ ಮತ್ತು ಕಪ್ಪು ಶಕ್ತಿಗಳ ಬಣ್ಣೆ 
ವಿಜ್ಞಾನಕ್ಕೆ ಕಿಂಚಿತ್ತೂ ಅರಿವಿಲ್ಲ ಅಥವಾ 
ಅವು ಮೊದಲು ಹೇಗೆ ಉತ್ತನ್ನಗೊಂಡವು 
ಎಂಬುದೂ ತಿಆದಿಲ್ಲ. ಆದರೆ ಅವುಗಳ 
ಆವಿಷ್ಣಾರದಿಂದ ನಮ್ಮ ವಿಶ್ವದ ಬಗೆಗಿನ 
ದೃಷ್ಟಿಯು ಈ ಹಿಂದೆ ಊಹಿಸಲೂ 
ಅಸಾಧ್ಯವಾದ ವಿಧಗಕಲ್ಪ ಬದಲಾಗಿದೆ. 
ವಿಶ್ವದ ಅನ್ನೇಷಣೆಯ ಈ ಎಲ್ಲ ವರ್ಷಗಳಲ್ಪ 


ನಾವು ವಿಶ್ವದ ಮೇಲ್ಮೈಯನ್ನು ಮಾತ್ರ 
ಕೆದಕುತ್ತಾ ಬಂದಿದ್ದೇವೆ ಎಂಬುದನ್ನು ಈ 
ಅಂಶ ಅರಿತುಕೊಳ್ಳುವಂತೆ ಮಾಡಿದೆ. ನಾವು 
ಬರಿಗಣ್ಣಿನಲ್ಪ ಕಾಣುವುದಕ್ಕಿಂತ ಎಷ್ಟೋ 
ಅಧಿಕವಾದದ್ದು ವಿಶ್ವದಲ್ಲದೆ. ಇಪ್ಪತ್ತೊಂದನೇ 
ಶತಮಾನದ ಖಗೋಳ ವಿಜ್ಞಾನ ಈ 
ಬೃಹತ್‌ ಅಜ್ಞಾತ ಸಂಗತಿಗಳಗೆ ಉತ್ತರ 
ನೀಡುವುದೆಂದು ವಿಜ್ಞಾನಿಗಳು ಆಶಿಸುತ್ತಾರೆ. 
ಆ ಉತ್ತರಗಳು ಜಗ್‌ ಬ್ಯಾಂಗ್‌ ಸಿದ್ಧಾಂತಕ್ಕೆ 
ಏನೇನು ಹೊಸ ಸವಾಲುಗಳನ್ನು ಒಡ್ಡುತ್ತವೆ 
ಎಂದು ಕಾದು ನೋಡಬೇಕಿದೆ. 


ಸೂಚನೆ: ಈ ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಲಾಗಿರುವ ಚಿತ್ರದ ಕೃಪೆ: Big bang. Geralt, Pixbay. URL:https://pixbay.com/en/big-bang-explosion-pop- 


fireball-422305/license:Public Domain 


ಆನಂದ್‌ ನಾರಾಯಣನ್‌, ಇಂಡಿಯನ್‌ ಇನ್ಸ್‌ಟಟ್ಯೂಟ್‌ ಆಫ್‌ ಸ್ಟೇಸ್‌ ಸೈನ್ಸ್‌ ಆಂಡ್‌ ಟೆಕ್ನಾಲಜ ಸಂಸ್ಥೆಯಲ್ಲ ಬಭೌತ ವಿಜ್ಞಾನವನ್ನು 


ಬೋಧಿಸುತ್ತಾರೆ. ನಿಹಾರಿಕೆಗಳ ಬಹಿರ್ಭಾಗದಲ್ಲ ಅಗಾಧ ಪ್ರಮಾಣದಲ್ಪ್ಲ ಬೆರಿಯಾನಿಕ್‌ ಭೌತದ್ರವ್ಯವು ವಿತರಿಸಲ್ಪಟ್ಟದೆ ಎನು 


ವುದರ ಕುರಿತ 


ಸಂಶೋಧನೆ ಅವರದಾಗಿದೆ. ಬಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಮತ್ತು ಸಾರ್ವಜನಿಕ ವಿಸ್ತರಣಾ ಚಟುವಟಕೆಗಳಣಗೆ ನಿಯತವಾಗಿ 


ಕೊಡುಗೆಯನ್ನು ನೀಡುತ್ತಾರೆ. ದಕ್ಷಿಣ ಭಾರತದ ಸಾಂಸ್ಕೃತಿಕ ಇತಿಹಾಸದ ಬಧ್ವೆ ತಿಆದುಕೊಳ್ಳಲು ಅವರು ಆಗಾಗ ಪ್ರವಾಸಗಳನ್ನು 
ಕೈಗೊಳ್ಳುತ್ತಾರೆ. 


ಅನುವಾದ: ಬ.ಎಂ.ಚ೦ದ್ರಶೇಖರ್‌ ಪರಿಶೀಲನೆ: ಗಾಯತ್ರಿ ಮೂರ್ತಿ 


104 | ಖ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


